ಹ 


ಜೇಡಗಳು: 


ನಮ್ಮ ನಡುವೆಯೇ 
ಇರುವ ನೇಕಾರರು 
ಮತ್ತು ಹೊಂಚು 


Ww 


ROE Coe VENER 


ಬೇಟಿಗಾರರು 


ವೀಣಾ ಕಪೂರ್‌ ಮತ್ತು ದಿವ್ಯ ಉಮ 


ಅವು ಚಿಕ್ಷದಾಗಿರಬಹುದು, 
ಆದರೆ ನಮ್ಮಂತೆಯೇ ಜೇಡದ 
ಜೀವನದಲ್ಲ ತುಂಬಾ ಕೌತುಕದ 
ಅಂಶಗಳರುತ್ತವೆ. ಜೇಡಗಳು 
ತಮ್ಮ ಬಲೆಗಳನ್ನು ಎಲಿ 
ಕಟ್ಟಬೇಕು ಮತ್ತು ಆಹಾರವನ್ನು 
ಹೇಗೆ ಹುಡುಕಬೇಕು 

ಎಂದು ನಿರ್ಧರಿಸಬೇಕು. 

ತಮ್ಮ ಶತ್ತುಗಳಂದ ಹೇಗೆ 
ಪಾರಾಗಬೇಕು, ಸಂಗಾತಿಯನ್ನು 
ಹೇಗೆ ಹುಡುಕಬೇಕು ಮತ್ತು 
ತಮ್ಮ ಮರಿಗಳ ಪಾಲನೆಯನ್ನು 
ಹೇಗೆ ಮಾಡಬೇಕು ಎಂದು 
ನೋಡಬೇಕು. ಕುತೂಹಲವೇ? 
ಜೇಡಗಳ ಮನೋಹರ 
ಪ್ರಪಂಚವನ್ನು ನಮ್ಮ ಜೊತೆ 
ಕಂಡುಹಿಡಿಲುರಿ. 


ಜೇಡಗಳು ಎಂದಾಕ್ಷಣ ನಮ್ಮಲ್ಲ ಅನೇಕ 
ಭಾವನೆಗಳು ಮೂಡುತ್ತವೆ. ಹೆದರಿಕೆ 
ಹುಟ್ಟಸುವ ರೋಮಭರಿತ, "ಹರಿದಾಡುವ" 
ಎಂಟು ಕಾಲುಗಳುಳ್ಳ ಟರಾನ್‌ಟ್ಯುಲಗಳು: 
ಮನೆಯಲ್ಲ ಆಗಾಗ ಸ್ವಚ್ಛದೊಳಸಬೇಕಾಗಿರುವ 
ಜೇಡರಬಲೆಗಳ ಮೈ ನಡುಗಿಸುವ ನೆನಹು: 
ಅಥವಾ ರೇಷ್ಕಯನ್ನು ತನ್ನ ಮಣಿಕಟ್ಟನಿಂದ 
ಚಿಮ್ಮಿಸಿ ಅನೇಕ ಜೀವಗಳನ್ನು ಉಳಸುವ 
ಮಾರ್ವೆಲ್‌ ಕಾಮಿಕ್‌ನ ಹೀರೋ 
ಸ್ರೈಡರ್‌ಮ್ಯಾನ್‌ (ಜೇಡ ಮಾನವ)ನನ್ನು 
ನೋಡಿದಾಗ ಉಂಬಾಗುವ ಉನ್ಯಾದ. 
ನೆನಪಾಗುತ್ತವೆ. 


ಹಾಗಾದರೆ ಜೇಡ ಎಂದರೇನು? 
ಆರ್ತೋಪೋಡ್‌ (ಗ್ರೀಕ್‌: ಆರ್ತೋ 

= ಜಂಟ ಕೀಲುಗಳರುವ, ಪೋಡ 
ಕಾಲುಗಳು) ಎನ್ನುವ ಪ್ರಾಣಿಗಳ ದೊಡ್ಡ 
ಗುಂಪಿಗೆ ಜೇಡಗಳು ಸೇರುತ್ತವೆ. ಇವಕ್ಕೆ 
ಎಂಟು ಕಾಲುಗಳು ಮತ್ತು ಎರಡು ವಿಷದ 
ಮುಳ್ಳುಗಳು ವಿಷವನ್ನು ಚುಚ್ಚಿ ಬೇಟಿಯನ್ನು 
ಮೂರ್ಛೆಗೊಳಸಲು ಇರುತ್ತವೆ. ಚೇಳುಗಳು, 
ಚಾಟ ಚೇಳುಗಳು. ಚಿಕ್ಲಾಡು, ಉಣ್ಣಿ ಮತ್ತು 
ಹಾರ್ವೆಸ್ಟ್‌ಮೆನ್‌ಗಳು ಜೇಡಗಳ ಅತಿ ಹತ್ತಿರದ 


ಸಂಬಂಧಿಗಳು. ಅತೀವ ಪ್ರಭೇದ ವೈವಿಧ್ಯತೆಗೆ 
ಜೇಡಗಳು ಹೆಸರುವಾಸಿ. ಅಂಬಟಾರಕವನ್ನು 
ಹೊರತುಪಡಿಸಿ ಪ್ರಪಂಚದ ಬಹುತೇಕ 

ಎಲ್ಲಾ ಭಾಗಗಳಲ್ಲಯೂ ಜೇಡಗಳು ಇವೆ. 
ಎಲ್ಲಾ ರೀತಿಯ ವಾಸಸ್ಥಕಗಳಲ್ಲಯೂ ಇವೆ. 
ಇಲ್ಲಯವರೆಗೂ 45,೦೦೦ಕ್ಕೂ ಅಧಿಕ 

ಜೇಡ ಪ್ರಭೇದಗಳನ್ನು ಪ್ರಪಂಚದಾದ್ಯಂತ 
ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇವುಗಳಲ್ಲ 
ರಲ ಕುಟುಂಬಗಳಗೆ ಸೇರಿದ 14೦೦ಕ್ಕೂ ಹೆಚ್ಚು 
ಪ್ರಭೇದಗಳು ಭಾರತದಲ್ಲೇ ಇವೆ. 


ಇದು ಬಹಳ ದೊಡ್ಡ ಸಂಖ್ಯೆ ಎಂದೆನಿಸಿದರೂ 
ಬಹುತೇಕ ಪ್ರಕೃತಿ ವಿಜ್ಞಾನಿಗಳು ಮತ್ತು 
ಜೇಡಗಳ ವರ್ಗೀಕರಣ ಶಾಸ್ತ್ರಜ್ಞರು ಇದಕ್ಕಿಂತ 
ಅನೇಕ ವಿಧವಾದ, ನಮಗೆ ಇನ್ನೂ ತಿಆಯದ 
ಜೇಡಗಳು ಇವೆ ಎಂದು ಯೋಚಿಸುತ್ತಾರೆ. 
ನಿಜವೆಂದರೆ ಪ್ರಪಂಚದ ಅನೇಕ 
ಭಾಗಗಳಲ್ಲರುವ ಜೇಡಗಳ ಮಾದರಿಗಳನ್ನೇ 
ನಾವು ನೋಡಿಲ್ಲ. ಇವುಗಳನ್ನು ಅರಸಿ 
ನೋಡುವವರೂ ನಮ್ಮಲ್ಲಿ ಬಹಳ ಕಡಿಮೆ! 
ಆದ್ದರಿಂದ ಜೇಡಗಳ ಹೊಸ ಪ್ರಭೇದಗಳನ್ನು 
ಸತತವಾಗಿ ಪ್ರಪಂಚದ ವಿವಿಧ ಭಾಗಗಳಂದ 
ಕಂಡುಹಿಡಿಯಲಾಗುತ್ತಿದೆ ಎನ್ನುವುದು 
ಆಶ್ಚರ್ಯದ ವಿಷಯವಲ್ಲ. ಇವುಗಳನ್ನು 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 20೦21| 81 


82 


ಕಂಡುಹಿಡಿದ ಮೇಲೆ, ವಿವಿಧ ಪ್ರಭೇದಗಳಾಗಿ 
ವರ್ಗೀಕರಣ ಮಾಡುವುದೂ ದೊಡ್ಡ 
ಸವಾಲೇ ಸರಿ! ಅರಾಕ್ಸಾಲಜಸ್ಟ್‌ಗಳು 
ಅಂದರೆ ಜೇಡಶಾಸ್ತಜ್ಞರು (ಜೇಡಗಳನ್ನು 
ಕುರಿತು ಅಧ್ಯ ಯನ ನಡೆಸುವವರು) 


ಜೇಡಗಳ ವರಾನೆಸತತಿಯ ಅಂಗಗಳನ್ನು 


ಅಧ್ಯಯನ ಮಾಡಿ ವರ್ಗೀಕರಿಸುತ್ತಾರೆ 
ನ್ನುವುದು ಕುತೂಹಲಕಾರಿ ಅಂಶ. 


ತೆಳುನಾಜೂಕಿನ ಜೇಡರ ಎಳೆಗಳು 
ಮತ್ತು ರೇಷ್ಯಮೆಯ ದಾರಗಳು 


ಎಲ್ಲಾ ಜೇಡಗಳೂ ನೂಲನೆಕೆಯನ್ನು 
ತಯಾರಿಸುತ್ತವೆ. ಆದರೆ ಜೇಡಗಳು 
ಮಾತ್ರವೇ ರೇಷ್ಠೆಯನ್ನು ತಯಾರಿಸುವ 
ಪ್ರಾಣಿಗಳು ಎಂದಲ್ಲ. ರೇಷ್ಟೆ ಹುಕುವೂ 
ಸೇರಿದಂತೆ ಅನೇಕ ಕೀಟಗಳು ರೇಷ್ಠೆಯನ್ನು 
ತಯಾರಿಸುವ ಶಕ್ತಿ ಹೊಂದಿವೆ. ಆದರೆ 
ಜೇಡಗಳು ವಿವಿಧ ಕ್ರಿಯೆಗಳಗೆ ತನ್ನು 
ರೇಷ್ಠೆಯನ್ನು ಉಪ EE 
ಬೇರೆ ಯಾವ ಕೀಟಗಳೂ ಮಾಡುವುದಿಲ್ಲ. 
ತಮ್ಮ ಬಲೆಯನ್ನು ನೇಯಲು ಜೇಡಗಳು 
ರೇಷ್ಠೆಯನ್ನು ಉಪಯೋಗಿಸುತ್ತವೆ. 
ಜೊತೆಗೆ ತಮ್ಮ ರಕ್ಷಣೆಗೆ ಮತ್ತು ಒಂದು 
ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು 
ನೂಲುದಾರಿಯನ್ನು ಎಳೆದು ಕಟ್ಟಲು 
ಉಪಯೋಗಿಸುತ್ತವೆ. ರೇಷ್ಠೆಯನ್ನು 
ಉಪಯೋಗಿಸಿ ಮೆತ್ತನೆಯ ರಕ್ಷಣೆಯ 
ತಾಣವನ್ನು ಕಟ್ಟಕೊಂಡು ಪರಭಕ್ಷಕರಿಂದ 
ತಪ್ಪಿಸಿಕೊಳ್ಳುತ್ತವೆ. ಅಂಗ ನಿರ್ದಿಷ್ಟ 
ರಾಸಾಯನಿಕ ಸುಳವಿನಿಂದ ಹೆಣ್ಣು 

ಮತ್ತು ಗಂಡು ಜೇಡವನ್ನು ಬೇರೆಯಾಗಿ 
ತಿಆಯುತ್ತವೆ. ತಮ್ಮ ಮೊಟ್ಟೆ ಜೀಲಗಳನ್ನು 
ರಕ್ಷಿಸಿಕೊಳ್ಳುತ್ತವೆ. ಜೇಡದ ರೇಷ್ಠೆಯು 


ಬಾಕ್ಸ್‌ 1 ಜೇಡರ ಬಲೆಯ ರೇಷೆ ಎಷ್ಟು ಗಟ್ಟಯಾಗಿದೆ? 


ಜೇಡದ ರೇಷ್ಯೆ (ನೂಲಅನ ಎಳೆ) ಬಹಳ 
ಗಟ್ಟಿಯಾಗಿರುತ್ತದೆ. 'ಜೇಡದ ನೂಅನಷ್ಟು 
ಗಣ್ಟಿ' ಎನ್ನುವ 'ಪದಗುಚ್ಛ'ವನ್ನು ನೀವು 
ಕೇಳದ್ದಿರಬಹುದು. ಕೆಲವು ಜಾತಿಯ ಜೇಡಗಳ 
ರೇಷ್ಕೆಯನ್ನು ತುಂಡರಿಸಲು, ಒಂದು 
ಗಾತ್ರದ ಕೆವ್ಲಾರ್‌ (ಉಕ್ಕಿನ೦ತಿರುವ ಕೃತ್ರಿಮ 
ಸಂಶ್ಲೇಷಿತ ಎಳೆ)ಯನ್ನು ತುಂಡರಿಸಲು 
ಬೇಕಾಗುವ ಶಕ್ತಿಗಿಂತ ಐದು ಪಟ್ಟು ಹೆಚ್ಚು 
ಶಕ್ತಿ ಬೇಕು. ಜೇಡದ ನೂಲಅನೆಳೆಯು 
ಇಷ್ಟು ಗಟ್ಟಿಯಾಗಿರುವುದಕ್ಕೆ ಕಾರಣ ಅದರ 
ಸ್ಥಿತಿಸ್ಥಾಪಕ ಮತ್ತು ಹಿಗ್ಗುವ ಗುಣ. ಕಳೆದ 
ದಶಕದಲ್ಲ ಜೇಡದ ನೂಅನೆಕೆಯನ್ನು 
ಜೀವವ್ಯೈದ್ಯಕೀಯ ಅನಪ್ವಯಗಳಲ್ಪ 
ಬಳಸುವ ಬಡ್ದೆ ವ್ಯಾಪಕ ಸಂಶೋಧನೆ 
ನಡೆದಿದೆ. ವಂಶವಾಹಿ ಎಂಜನಿಯರಿಂಗ್‌ 


ಹಲವಾರು ಸಂಕೀರ್ಣ ಪ್ರೊಟೀನ್‌ಗಳ 
ಮಿಶ್ರಣದಿಂದ ತಯಾರಾಗಿರುತ್ತದೆ. 

ಇದರ ಹೆಸರು ಸೆ ಸ್ಟೈಡ್ರೋಲಖನ್‌. ಜೊತೆಗೆ 
ಕೆಲವು ಅಪಿಡ್‌ಗಕು, ಸಕ್ಕರೆ ಅಥವಾ 
ಬಣ್ಣಗಳು ಇರುತ್ತವೆ. (ಬಾಕ್ಸ್‌ 1 ನೋಡಿ) 
ಇದು ದ್ರವರೂಪದಲ್ಲ ಜೇಡದ ಹೊಟ್ಟೆಯ 
ಹಿಂಭಾಗದಲ್ಪರುವ ರೇಷ್ಟೆ ಗ್ರಂಥಿಗಕಲ್ಪ 
ಸಂಗ್ರಹವಾಗಿರುತ್ತದೆ. ರೇಷೆ ಗ್ರಂಥಿಯು 
ಒಂದು ಬಲೂನಿನಂತೆ ಕಾಣುತ್ತದೆ ಮತ್ತು 
ಕೆಲಸ ಮಾಡುತ್ತದೆ. ಉದ್ದವಾದ ವಾಳ ಇದ್ದು 
ತುದಿಯಲ್ಲ ಚಕ್ಕ ಮೂತಿ" ಅಥವಾ ತುದಿ 
ಇರುತ್ತದೆ. (ಸಿನ್ನರೆಟ್‌ ಎಂದು ಹೆಸರು) 


ಸ್ರವಿಸಿದ ಮೇಲೆ, ದ್ರವರೇಷ್ಠೆಯು ಗಾಆಯ 
ಸಂಪರ್ಕ ಬಂದ ಕೂಡಲೆ ಗಟ್ಟಯಾಗುತ್ತದೆ. 
ನಂತರ ತನ್ನು ವಿವಿಧ ಜೊತೆ ಕಾಲುಗಳನ್ನು 


ಜೇಡ ಸ್ರಿನ್ನರೆಟ್‌ಗಳಂದ ಬಂದ ರೇಷ್ಯೆಯನ್ನು 


ಎಳೆಯಲು, ಮತ್ತು ಬಲೆ ಹೆಣೆಯಲು 
ಉಪಯೋಗಿಸಿಕೊಳ್ಳುತ್ತದೆ. ಈಗ ನೀವು 
ನೋಡಿದ ಹಾಗೆ, ಸ್ಟೈಡರ್‌ಮ್ಯಾನ್‌ನ 
ಮಣಿಕಣ್ಟನಿಂದ ರೇಷ್ಮೆ ಚಿಮ್ಮುವುದು 
ವಾಸ್ತವವಾಗಿ ಸರಿಯಲ್ಲ. ಜೇಡದ ರೇಷ್ಯೆಗೆ 
ಇನ್ನೊಂದು ಗುಣವಿದೆ. ಇದರ ಪಿಹೆಚ್‌. 
ಆಮ್ಲೀಯವಾಗಿದ್ದು ಬ್ಯಾಕ್ಷೀರಿಯ 

ಮತ್ತು ಶಿಲೀಂಧ್ರಗಳು ಅದರ ಮೇಲೆ 
ಆಕ್ರಮಣ ಮಾಡಲಾಗುವುದಿಲ್ಲ! ಯಾವ 
ಉದ್ದೇಶಕ್ಕೆ ಬೇಕಾಗಿದೆ ಎನು ್ಸಿವುದರ ಮೇಲೆ 
ಜೇಡದ ರೇಷ್ಯೆಯ ಬಲ ಮತ್ತು ದಪ್ಪ 
ವ್ಯತ್ಯಾಸವಾಗುತ್ತದೆ. ಇದಕ್ಕನುಗುಣವಾಗಿ 
ಜೇಡಗಳು ಕನಿಷ್ಠ ಆರು ರೀತಿಯ ವಿವಿಧ 
ರೇಷ್ಠೆಯನ್ನು (ಮತ್ತು ರೇಷ್ಯೆ ಗ್ರಂಥಿಗಳನ್ನು) 
ಹೊಂದಿವೆ. ಪ್ರತಿಯೊಂದೂ ವಿಧದ 
ರೇಷ್ಠೆಯನ್ನು ಹಿಂದೆ ಹೇರುವ ವಿವಿಧ 
ಕ್ರಿಯೆಗಳಲ್ಲ ಯಾವುದಾದರೂ ಒಂದಕ್ಕೆ 
ಬಳಸಿಕೊಳ್ಳುತ್ತವೆ. 


ವಿಧಾನಗಳ೦ದ ಸಂಶೋಧಕರು ಜೇಡದಲ್ಲ 
ರೇಷ್ಮೆ ತಯಾರಿಸುವ ಜೀನ್‌ಗಳನ್ನು 
ಪ್ರತ್ಯೇಕಸಿದ್ದಾರೆ ಮತ್ತು ಇವುಗಳನ್ನು 
ಬ್ಯಾಕ್ಟೀರಿಯ ಮತ್ತು ಸಸ್ತನಿಯ ಕೋಶಗಳಲ್ಲ 
ಜೇಡದ ರೇಷ್ಕೆಯನ್ನು ತಯಾರಿಸಲು 
ಉಪಯೋಗಿಸಿದ್ದಾರೆ. ಈಗ ವಿಜ್ಞಾನಿಗಳು 
ಜೇಡದ ರೇಷ್ಯೆ ಉತ್ಪಾದನೆಯನ್ನು 
ಅನುಕರಿಸಿ ಕೃತ್ರಿಮ ರೇಷ್ಕೆಯನ್ನು 
ತಯಾರಿಸಲು ಪ್ರಯತ್ನಿಸುತ್ತಿದ್ದಾರೆ. 
ಜೇಡದ ರೇಷ್ಕೆಯನ್ನು ಆಧುನಿಕ ಔಷಧ 
ಶಾಸ್ತ್ರದಲ್ಲ ಒಂದು ನೈಸರ್ಗಿಕ ಪಾಅಮರ್‌ 
ಆಗಿ ಉಪಯೋಗಿಸ ಲಾಗುತ್ತಿದೆ. ಇದು 
ನ್ಯೂರಾನ್‌ಗಳು (ನರಕೋಶ) ಮತ್ತು 
ಮೃದ್ವಸ್ಳಿಗಳು (ಕಾರ್ಲಲೇಜ್‌) ಮತ್ತೆ 
ಬೆಳೆಯಲು ಸಹಾಯಮಾಡುತ್ತದೆ. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ನೇಕಾರರು ಮತ್ತು ಹೊಂಚು 
ಖೇಟೆಗಾರರು - ವಿವಿಧ ರೀತಿಯ 
ಹೇಡಗಳು ಮತ್ತು ಇವುಗಳನ್ನು ಎಲ್ಲ 
ಕಾಣಬಹುದು 


ಜೇಡಗಳನ್ನು ಅವು ತಮ್ಮ ಬೇಟಿಯ 
ಆಹಾರವನ್ನು ಹಿಡಿಯುವ ರೀತಿಗೆ 
ಅನುಗುಣವಾಗಿ ಎರಡು ವಿಶಾಲ 
ವರ್ಗಗಳನ್ನಾಗಿ ವಿಭಾಗಿಸಲಾಗಿದೆ. 

ತಮ್ಮ ಆಹಾರವನ್ನು ಹಿಡಿಯಲು 

ಬಲೆ ನೇಯುವಂಥವು ಮತ್ತು ಬಲೆ 
ನೇಯದಂಥವು. ಬಲೆ ನೇಯದ ಜೇಡಗಳು 
ಬೇರೆ ವಿಧಾನಗಳಂ೦ದ - ಚುರುಕಾಗಿ 
ಹೊಂಚು ಹಾಕಿ ಎರಗುವುದರಿಂದ, 
ನಿಶ್ಚಲವಾಗಿ ಕೂರುವುದರಿಂದ ಮತ್ತು 
ಮರೆಮಾಚಿಕೊಳ್ಳುವುದರಿಂದ ತಮ್ಮ 
ಬೇಟಿಯನ್ನು ಹಿಡಿಯುತ್ತವೆ. ಈ ರೀತಿಯ 
ಒಂದು ಜೇಡ ಅಂಟನಂತಹ ವಸ್ತುವನ್ನು 
ಉಗುಳ ಬೇಟಿಯನ್ನು ಮೂರ್ಛೆಗೊಳಸಿ 
ಹಿಡಿಯುತ್ತದೆ! 


ಎ) ನೇಕಾರರು: ಬಲೆ ನೇಯುವ ಜೇಡಗಳು 
ತಮ್ಮ ವರ್ಗ ಅಥವಾ ಕುಟುಂಬದ ಮೇಲೆ 
ಅವಲಂಚಪಿ ವಿವಿಧ ರೀತಿಯ ಬಲೆಗಳನ್ನು 
ತಮ್ಮ ಬೇಟಿಯನ್ನು ಹಿಡಿಯಲು 
ನೇಯುತ್ತವೆ. (ಬಾಕ್ಸ್‌ ೭2 ನೋಡಿ) ಕೆಲವು 
ಚಕ್ರಾಕಾರದ ಬಲೆಗಳನ್ನು ನೇಯುತ್ತವೆ. 
(ಆರ್‌ ಬಲೆ ಎಂದೂ ಕರೆಯುತ್ತಾರೆ) 
ಅಥವಾ ಚಿಕ್ಕ ಗುಡಾರಗಳಂತಿರುವ 
(ಟಿಂಟ್‌ ವೆಬ್‌ಗಳೆಂದು ಕರೆಯುತ್ತಾರೆ). 
ಇನ್ನು ಹಲವು ನಾಜೂಕಾದ 
ಹಾಳೆಗಳಂತಿರುವ ಬಲೆಗಳನ್ನು 
ನೇಯುತ್ತವೆ. ಇವು ಮಂಜನ ಹನಿ ಬದ್ಧ 
ಬೆಳಗೆ ಸಮಯದಲ್ಲ ವಿಶೇಷವಾಗಿ ಎದ್ದು 
ಕಾಣುತ್ತವೆ. (ಚಿತ್ರ 1 ನೋಡಿ) 


ಬಾಕ್ಸ್‌ ೨. ಜೇಡಗಳು ತಮ್ಮ ಬಲೆಯಲ್ಲ 
ತಾವೇ ಸಿಕ್ಕಿಹಾಕಿ ಕೊಳ್ಳುತ್ತವೆಯೇ? 


ತಮ್ಯ ಬೇಟಿಯಂತಲ್ಲದೆ. ಜೇಡಗಳು 
ತಮ್ಮ ಬಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳದೆ 
ನಡೆದಾಡಬಲ್ಲವು. ಏಕೆಂದರೆ 

ಜೇಡದ ಬಲೆಯಲ್ಲ ಅಂಟುವ ಮತ್ತು 
ಅಂಟದೇ ಇರುವ ಭಾಗಗಳವೆ. 
ಅಂಟುವ ಭಾಗಗಳ ಸುತ್ತ ಜೇಡಗಳು 
"ತುದಿಗಾಅನಲ್ತ' ನಡೆಯುತ್ತವೆ. 
ಜಾಣತನದಿಂದ ಈ ಭಾಗಗಳನ್ನು 
ಶೀಘ್ರ ಚಲನೆಯಿಂದ ತಪ್ಲಿಸಿಕೊಳ್ಳುತ್ತವೆ. 
ಇದಕ್ಷೆ ಸಹಾಯ ಮಾಡುವ ನೂರಾರು 
ದಟ್ಟವಾಗಿರುವ ರೋಮಗಳು ಅವುಗಳ 
ಕಾಲುಗಳಲ್ಪರುತ್ತವೆ. ಇವುಗಳ ಮೇಲೆ 
ಅಂಟದೇ ಇರುವಂತಹ ವಿಶೇಷ ಲೇಪನ 
ಇರುತ್ತದೆ. 


ಚಿತ್ರ: 1 ವಿವಿಧ ರೀತಿಯ ಬಲೆಗಳು 


ಎ) ಒ೦ದು ಆರ್ಸ್‌ ಬಲೆ ಅ) ಒಂದು ಗುಡಾರ ಬಲೆ ಸಿ) ಒಂದು ಹಾಳೆ ಬಲೆ 

ಕೃಪೆ: 582. ಪರವಾನಗಿ: Commissioned and copyright ಕೃಪೆ: Dinesh Valke, Wikimedia Commons. ಕೃಪೆ: James K. Lindsey, Wikimedia 

image used with permission. URL: https://commons.wikimedia.org/wiki/File:..._ Commons. URL: https://commons.wikimedia. 
web_-- tent_spider_web_(4305043541).jpg. org/wiki/File:Linyphia.hortensis.web. 
ಪರವಾನಗಿ: CC-BY-SA. jpg?uselang=en-gb. ಪರವಾನಗಿ: CC-BY-SA. 

ಇನ್ನೂ ಹಲವು ಗೋಜಲಾದ ಮತ್ತು ವಿಸ್ತಾರವಾದ ರಚನೆಗಳಲ್ಲರುವ ಮರುಬಳಕೆ ಮಾಡಬಹುದು ಅಥವಾ 

ಎಳೆಗಳರುವಂತಹ (ನಮ್ಮ ಮನೆಗಳಲ್ರ ವ್ಯತ್ಯಾಸ ನಮಗೆ ತಿಆಯುತ್ತದೆ. (ಬಾಕ್ಸ್‌ 3 ಸರಿಪಡಿಸಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ, 

ಸಾಧಾರಣವಾಗಿ ಕಾಣಿಸುವಂತಹ) ನಿರ್ದಿಷ್ಟ ನೋಡಿ). ಸರಕವಾದವುಗಳನ್ನು (ಮೂಲ ಟೆಂಟ್‌ ಮತ್ತು ಶೀಟ್‌ ವೆಬ್‌ಗಳಂತಹ 

ವಿನ್ಯಾಸ ಇಲ್ಲದಂತೆ ಬಲೆ ನೇಯುತ್ತವೆ. ಆರ್‌ ಜಾಲಗಳಂತೆ) ಪ್ರತಿದಿನ ಹೊಸದಾಗಿ ಹೆಚ್ಚು ವಿಸ್ತಾರವಾದ ಜಾಲಗಳನ್ನು, 

i § ಅಥವಾ ಕೆಲವೊಮ್ಮೆ. ಪ್ರತಿ ಕೆಲವು ಹೊಸದಾಗಿ ನಿರ್ಮಿಸಲು ಹೆಚ್ಚನ ಪಕ್ಷಿ 
ಸಾಮಾನ್ಯವಾಗಿ ಒಮ್ಮೆನೋಡಿದ ದಿನಗಳಗೊಮ್ಮೆ ನೇಯಲಾಗುತ್ತದೆ. ಕೆಲವು ಮತ್ತು ಸಂಪನ್ಮೂಲಗಳು ಬೇಕಾಗುತ್ತದೆ . 
ಕೂಡಲೇ ಮೂಲರೂಪದ ಮತ್ತು ಸರಳ ಸಂದರ್ಭಗಳಲ್ಪ. ಹಾನಿಯ ವ್ಯಾಪ್ತಿಯನ್ನು ಅವುಗಳನ್ನು ಪುನರ್ನಿರ್ಮಿಸುವುದಕ್ಕಿಂತ 
ಬಲೆಗಳು ಹಾಗು ಬಹಳ ಸಂಕೀರ್ಣ ಅವಲಂಜಸಿ, ಹಳೆಯ ಜಾಲಗಳನ್ನು ಹೆಚ್ಚಾಗಿ ಸರಿಪಡಿಸಲಾಗುತ್ತದೆ. 


ಬಾಕ್ಸ್‌ 3: ಜೇಡದ ಹಸ್ತಾಕ್ಷರ: 

ಹಸ್ತಾಕ್ಷರ (ಸಿಗ್ನೇಚರ್‌) ಜೇಡ ಅಥವಾ ಅಡ್ಡಗೆರೆ (ಕ್ರಾಸ್‌) 

ಜೇಡ ಒಂದು ಆರ್ದ್‌ಬಲೆಯ (ಚಕ್ರ ಬಲೆ) ಜೇಡ. ಕೆಲವೊಮ್ಮೆ 
ಇದು ಬಳಯ, ಅಂಕು ಡೊಂಕನ (ಜಗ್‌ಜಾಗ್‌) ರೇಷ್ಕೆಯ 
ರಚನೆಗಳನ್ನು ಬಲೆಯ ಭಾಗವಾಗಿ ಒಳಗೊಂಡಿರುತ್ತದೆ. 
ಇವುಗಳಗೆ ಸ್ಟೆಜಅಮೆಂಟ ಎಂದು ಹೆಸರು. ಬಹಳ ಹಿಂದಿನಿಂದ 
ಬಂದ ಆದರೆ ಸಾಟೀತಾಗಿರದ ಇವು ಬಲೆಗೆ 'ಫ್ಥಿರತೆ'ಯನ್ನು 
ಒದಗಿಸುತ್ತವೆ ಎನ್ನುವ ಅಭಪ್ರಾಯದ ಕಾರಣದಿಂದ ಈ 

ಹೆಸರು ಬಂದಿದೆ. ಒಂದು ಊಹೆಯ ಪ್ರಕಾರ ಈ ರಚನೆಗಳು 
(ಮಾನವನಿಗೆ ಕಾಣದಿರುವ) ಅತಿನೇರಳೆ ಬೆಳಕನ್ನು 
ಪ್ರತಿಫಅಸುತ್ತವೆ. ಇವು ಅನೇಕ ಪ್ರಭೇದಗಳ ಕೀಟಗಳನ್ನು (ಜೇಡದ 
ಆಹಾರ) ಬಲೆಗೆ ಆಕರ್ಷಿಸುತ್ತವೆ. ಇನ್ನೊ೦ದು ಊಹೆಯಂತೆ 
ಸ್ಲೆಜಅಮೆಂಟ ಜೇಡವನ್ನು ಅದರ ಭಕ್ಷಕಗಳಗೆ ದೊಡ್ಡದಾಗಿ 
ಕಾಣುವಂತೆ ಮಾಡಿ ರಕ್ಷಿಸುತ್ತದೆ. ಅಥವಾ ಭಕ್ಷಕಗಳಂದ 
(ಪಕ್ಷಿಣಕಂತಹ) ಬಲೆ ನಾಶವಾಗುವುದನ್ನು ತಪ್ಪಿಸುತ್ತವೆ. ಕೆಲವು 
ಈಚೆಗಿನ ಸಿದ್ಧಾಂತಗಳ ಪ್ರಕಾರ ಈ 'ಹಸ್ತಾಕ್ಷರಗಳನ್ನು' ಹೆಣ್ಣು 
ಜೇಡವು ಗಂಡು ಜೇಡಕ್ಕೆ ತಾನು ಕೂಡಲು ಸಿದ್ಧವಿದ್ಧೇನೆ ಎಂದು 
ತಿಅಸಲು ಸಂಕೇತಗಳನ್ನಾಗಿ ಉಪಯೋಗಿಸಿಬಹುದು. ಅಥವಾ 
ಕೇವಲ ನೋಡಲು ಅಂದವಾಗಿ ಕಾಣಲಅ ಎಂದು ರಚಿಸಿರಬಹುದು! 


ಚಿತ್ರ 2: ಒಂದು ಅಡ್ಡಗೆರೆ ಜೇಡ (ತಳಭಾಗ) 


ಕೃಪೆ: Sara. ಪರವಾನಗಿ: Commissioned and copyright image used 
with permission. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2021] 83 


ಅ) ಹೊಂಚು ಹಾಕಿ ಬೇಟೆಯಾಡುವವರು: 
ಬಲೆ ನೇಯದೆ ತಮ್ಮ ಬೇಟಿಯನ್ನು 
ಹಿಡಿಯುವ ಜೇಡಗಳಗೆ ಬೇಟಿಗಾರ 
ಜೇಡಗಳು ಎಂದು ಹೆಸರು (ಚಿತ್ರ 3 ನೋಡಿ) 
ಅನೇಕ ಬೇಟಿಗಾರ ಜೇಡಗಳು ಚುರುಕಾಗಿ 
ಬೇಟಿಯನ್ನು ಹುಡುಕುತ್ತಾ ಅತ್ತಿತ್ತ 
ಓಡಾಡುತ್ತವೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಷ್ಟು 
ಹಓಡಾಡದೆ ಇರುವ ಜೇಡಗಳು ನಿಶ್ಚಲವಾಗಿ 
ಕಳ್ಳನಡೆ ಮತ್ತು ಮರೆಮಾಚುವಿಕೆಯನ್ನು 
(ಏಡಿ ಜೇಡದಂತೆ) ತಮ್ಮ ಬೇಟೆಯ 
ತಂತ್ರಗಾರಿಕೆಯನ್ನಾಗಿಸಿಕೊಂಡಿವೆ. ಈ 
ವಿಧದ ಜೇಡಗಳು ಕೀಟಗಳನ್ನು ಬಲೆಗಳನ್ನು 
ಉಪಯೋಗಿಸಿ ಹಿಡಿಯದೆ ಇರುವುದರಿಂದ 
ದೃಷ್ಟಿ ಅಥವಾ ಕಂಪನಗಳ ಸುಆವುಗಳನ್ನು 
ತಮ್ಮ ಬೇಟಿಯ ಗುರುತಿಸುವಿಕೆ ಮತ್ತು 
ಬೇಟಿಯಲ್ಲ ಉಪಯೋಗಿಸುತ್ತವೆ. 
ಹಾಗಾಗಿ, ಚುರುಕಿನ ಬೇಟಿಗಾರ ಜೇಡಗಳು 
(ಜಗಿಯುವ ಜೇಡ ಮತ್ತು ತೋಳ ಜೇಡನ 
ತರಹ) ಬಲೆ ಕಟ್ಟ ಸದಾ ಕುಳತಿರುವ 
ಜೇಡಗಳಗಿಂತ ಉತ್ತಮ ದೃಷ್ಟಿಯನ್ನು 
ಹೊಂದಿರುತ್ತವೆ. (ಬಾಕ್ಸ್‌ 4 ನೋಡಿ) 


ನಾನು ನಿನಗಿಂತ ದೊಡ್ಡದಾಗಿದ್ದೇನೆ! 


ಗಂಡು ಜೇಡಗಳು ಸಾಧಾರಣವಾಗಿ 
ಹೆಣ್ಣು ಜೇಡಗಳಗಿಂತ ಚಕ್ಷದಾಗಿರುತ್ತವೆ. 
(ಚಿತ್ರ 4. ನೋಡಿ). ದೈತ್ಯ ಮರ ಜೇಡ 
(ಜೆಯಂಬಟ್‌ ವುಡ್‌ ಸ್ಲೈಡರ್‌) ದಂತಹ 
ಕೆಲವು ಪ್ರಭೇದಗಕಲ್ಲ ಹೆಣ್ಣು ಗಂಡಿಗಿಂತ 
3-5 ರಷ್ಟು ದೊಡ್ಡ ಗಾತ್ರದಲ್ಲಿರಬಹುದು! 
ದೇಹದ ಗಾತ್ರದಲ್ಪರುವ ವ್ಯತ್ಯಾಸವಲ್ಲದೆ 
ಗಂಡು ಜೇಡವನ್ನು ಅದರ ಉಜ್ಜದ 
ಬಲ್ಡ್‌ ರೀತಿಯ ಪಾಲ್ಡ್‌ಗಳ೦ಂದ ಹೆಣ್ನು 


ಬಾಕ್ಸ್‌ 4. ಬಲೆ ನೇಯುವ ಜೇಡಗಳಗಿಂತ 
ಬೇಟಿಗಾರ ಜೇಡಗಳಗೆ ಕಣ್ಣಿನ ದೃಷ್ಟಿ ಏಕೆ 
ಉತ್ತಮವಾಗಿರುತ್ತದೆ? 

ನಿಮ್ಯ ವಿದ್ಯಾರ್ಥಿಗಳಗೆ ಈ ಪ್ರಶ್ನೆಯನ್ನು 
ಕೇಆ ಮತ್ತು ಸಂಭವನೀಯ ಕಾರಣಗಳನ್ನು 
ಅವರೊಂದಿಗೆ ಚರ್ಚಿಸಿ, ನಂತರ ಅವರಿಗೆ 
ನಾಲ್ದು ರೀತಿಯ ಜೇಡಗಳ ಕಣ್ಣಿನ ವ್ಯವಸ್ಥೆಯ 
ಚಿತ್ರಗಳನ್ನು ತೋರಿಸಿ. ನಿಮ್ಮ ಚರ್ಚೆಗೆ 
ಆಧರಿಸಿದಂತೆ ಈ ಕಣ್ಣುಗಳು ಬಲೆ ನೇಯುವ 
ಜೇಡದ್ದೋ ಅಥವಾ ಖೇಟಿಗಾರ ಜೇಡದ್ದೋ 
ಎಂದು ಪ್ರಶ್ನಿಸಿ ಊಹಿಸಲು ಹೇಳ. 


ಜೇಡದಿಂದ ಬೇರೆಯಾಗಿ ಗುರುತಿಸಬಹುದು. 


ಇದು ವೀರ್ಯಾಣುಗಳನ್ನು ಸಂಗ್ರಹಿಸಲು 
ಉಪಯೋಗಿಲಸ್ಪಡುತ್ತದೆ. 


ಗಂಡು ಜೇಡ ಒಮ್ಮೆ ಪ್ರಬುದ್ಧವಾದ ಮೇಲೆ 
ಒಂದು ತಾತ್ಗಾಅಕ ನೆಲೆಯನ್ನು ಕಟ್ಟುತ್ತದೆ 
ಅಥವಾ ಸಂಭಾವ್ಯ ಜೊತೆಗಾತಿಯನ್ನು 
ಹುಡುಕಲು ಅಲೆದಾಡುತ್ತದೆ. ತನ್ನ 
ಪ್ರಭೇದದ ಹೆಣ್ಣು ಎದುರಾಗಿ ಬಂದರೂ 
ಗಂಡು ಅವಳ ಗಮನ ಸೆಕೆಯಲು 
ಎಚ್ಚರಿಕೆಬಂದ ಕಾರ್ಯತಂತ್ರವನ್ನು 
ರೂಪಿಸಬೇಕು. ಹೆಣ್ಣು ಗಂಡನ್ನು ಬೇಟಿ 
ಎಂದು ತಪ್ಪಾಗಿ ತಿಆದಲ್ಪ. ಅವಳು ಗಂಡಿನ 
ಮೇಲೆ ಎರಗಿ ಒಂದು ಕೀಟವನ್ನು ಸುತ್ತುವ 
ಹಾಗೆ ಸುತ್ತಿ ಹೊದಿಕೆ ಹಾಕಿಬಡಬಹುದು! 
ಗಂಡು ಬಲೆಕಟ್ಟುವ ಕುಟುಂಬಕ್ಕೆ ಸೇರಿದ್ದರೆ. 
ಮೊದಲು ಬಲೆಯನ್ನು ನಿರ್ದಿಷ್ಟ ರೀತಿಯಲ್ಲ 
ಮೀಟ ಕೇಳುವ ಹಾಗೆ ಮಾಡಿ ತಾನು 
ಬಂದಿರುವುದನ್ನು ತಿಅಸುತ್ತದೆ. 


ಹೀಗೆ ಬಲೆ ಮೀಟುವ ಪ್ರಕ್ರಿಯೆಯಲ್ಲ 

ಸ್ವಲ್ಪ ವ್ಯತ್ಯಾಸವಾದರೂ ಗಂಡು ಹೆಣ್ಣಿನ 
ಮುಂದಿನ ಭೋಜನವಾಗಬಹುದು! 

ಬಲೆ ಕಟ್ಟದ ಬೇಟೆಗಾರ ಕುಟುಂಬಗಳಗೆ 
ಸೇರಿದ ಗಂಡು ಜೇಡಗಳು ಮೀಟಲು ಬಲೆ 
ಇಲ್ಲದಿದ್ದರೂ ಒಬ್ಬ ಹೀರೋ ಸಹ ಅಸೂಯೆ 
ಪಡುವಂತೆ ಬೇರೆ ರೀತಿಯ ಪ್ರಣಯದ 
ವಿಧಾನಗಳನ್ನು ವಿಕಸಿಸಿಕೊಂಡಿವೆ. 
ಇವುಗಳಲ್ಲ ಕಾಲುಗಳನ್ನು ವಿಸ್ತಾರವಾಗಿ 
ಬಳುಕುವಂತೆ ಮತ್ತು ನೃತ್ಯದಂತೆ 
ಚಅಸುವುದು ಸೇರಿವೆ ಅಥವಾ ಹೆಣ್ಣಿಗೆ 
ಗಮನವನ್ನು ಬೇರೆ ಕಡೆಗೆ ಹರಿಯುವಂತೆ 
ಮಾಡಲು ಹೊದಿಕೆ ಹೊದಿಸಿದ ಸತ್ತ 
ಕೀಟಪೊಂದನ್ನು ಕಾಣಿಕೆಯಾಗಿ 

ನೀಡುತ್ತ ಹೆಣ್ಣಿನೊಡನೆ ಕೂಡಬಹುದು. 
ಅಲ್ಲದೆ,ಠ ಪ್ರಭೇದಗಳ ಗಂಡು ಜೇಡಗಳು 
ಜೊತೆಗಾತಿಯನ್ನು ಆಕರ್ಷಿಸಲು 

ಅನೇಕ ದೃಷ್ಟಿ ಸುಕುಹುಗಳನ್ನು 
ಉಪಯೋಗಿಸುವುದರಿಂದ ಬಹುತೇಕ 
ವರ್ಣಮಯವಾಗಿರುತ್ತವೆ. 


ಅಲ್ಲೊಂದು ಕಣ್ಣು ಇಲ್ಲೊಂದು ಕಣ್ಣು, 
ಎಲ್ಲೆಲ್ಲೂ ಒಂದೊಂದು ಕಣ್ಣು? 


ಕೆಲವು ಜೇಡದ ತಜ್ಞರು ಜೇಡಗಳನ್ನು 
ಅವುಗಳ ಶಿರಭಾಗದಲ್ಲರುವ ಕಣ್ಣುಗಳ 
ಸಂಖ್ಯೆ ಮತ್ತು ಜೋಡಣೆಯ ಪ್ರಕಾರ 
ವರ್ಗೀಕರಿಸುತ್ತಾರೆ. ಬಹಳಷ್ಟು ಜೇಡಗಳಗೆ 
ಎಂಟು ಕಣ್ಣುಗಳರುತ್ತವೆ. ಆದರೆ ಕೆಲವು 
ಆರು ಕಣ್ಣುಗಳನ್ನು ಅಥವಾ ಇನ್ನೂ 
ಕಡಿಮೆ ಕಣ್ಣುಗಳನ್ನು ಹೊಂದಿರುತ್ತವೆ. 
ಆದರೆ ಕೀಟಗಳಲ್ಪರುವ ಸಂಕೀರ್ಣ 
ಕಣ್ಣುಗಳಂತಿಲ್ಲದೆ. ಜೇಡದ ಕಣ್ಣುಗಳು 


ಚಿತ್ರ 3. ಬೇಟಿಗಾರ ಜೇಡಗಳು 


(c) 


ಎ) ಒಂದು ತೋಳ ಜೇಡ 


ಕೃಪೆ: 582. ಪರವಾನಗಿ: Commissioned and 
copyright image used with permission. 


ಅ) ಒಂದು ಜಗಿಯುವ ಜೇಡ 


ಕೃಪೆ: Sara. ಪರವಾನಗಿ: Commissioned and copyright 
image used with permission. 


ಪಿ) ಒಂದು ಏಡಿ ಜೇಡ 


ಕೃಪೆ: Robin Rozario, ಪರವಾನಗಿ: Commissioned and 
copyright image used with permission. 


84 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ಚಿತ್ರ 4. ಹೆಣ್ಣು ಜೇಡಗಳು ತಮ್ಮ ಗಂಡು ಜೇಡಗಳಗಿಂತ ದೊಡ್ಡದಾಗಿರುತ್ತವೆ. 


ಕೃಪೆ: Sara. ಪರವಾನಗಿ: Commissioned and copyright image used with permission. 


ಸರಳವಾಗಿರುತ್ತವೆ. ಅವು ನಮ್ಮ ಮತ್ತು 
ಇತರ ಸಸ್ತನಿಗಳ ಕಣ್ಣುಗಳಂತೆ ಇರುತ್ತವೆ. 


ಬಹುತೇಕ ಬಲೆನೇಯುವ ಜೇಡಗಳು 
ಬಲೆಯಲ್ಲ ಉಂಬಾಗುವ ಕಂಪನಗಳನ್ನು 
ಆಧರಿಸಿ, ಚಲಸಿ ಬೇಟೆಯನ್ನು 
ಹಿಡಿಯುತ್ತವೆ. ಅವುಗಳ ಕಣ್ಣುಗಳು ಬೆಳಕು- 
ಕತ್ತಲೆಯ ತೀವ್ರತೆಯ ವ್ಯತ್ಯಾಸ ಮತ್ತು 
ಚಲನವಲನಗಳನ್ನು ಗುರುತಿಸುವುದು 
ಬಹಳ ಕಡಿಮೆ. ಇದಕ್ಷೆ ಭನ್ನವಾಗಿ. ಹೆಚ್ಚು 
ಚುರುಕನ ಬೇಟಿಗಾರ ಜೇಡಗಳಾದ 
ಜಗಿಯುವ ಜೇಡಗಳು, ತೋಳ ಜೇಡಗಳು, 
ಬಲೆ ಎಸೆಯುವ ಜೇಡಗಳು ಮತ್ತು 

ಏಡಿ ಜೇಡಗಳು ಇನ್ನೂ ಉತ್ತಮವಾದ 
ದೃಷ್ಟಿಯನ್ನು ಹೊಂದಿದ್ದು ಬೇಟಿ, ಜೊತೆಗಾರ 
ಮತ್ತು ಭಕ್ಷಕಗಳನ್ನು ಬೇರೆಯಾಗಿ 
ಗುರುತಿಸುತ್ತವೆ. 


ಒಂದು ಗುಂಪಿನ ಬೇಟಿಗಾರ ಜೇಡಗಳಾದ 
ಜಗಿಯುವ ಜೇಡಗಳ ಕಣ್ಣಿನ ದೃಷ್ಟಿಯನ್ನು 
ಆಳವಾಗಿ ಅಧ್ಯಯನ ಮಾಡಲಾಗಿದೆ. 
ಸಾಮಾನ್ಯವಾಗಿ ಕಾಣಸಿಗುವ (ಮನೆಗಳ 


ಸುತ್ತ ಕೂಡ) ಚಿಕ್ಕ ಮತ್ತು ಅನೇಕ ಸಲ 
ಬಣ್ಣದಿಂದ ಕೂಡಿದ ಈ ಜೇಡಗಳು, 

ತಾವು ಸುತ್ತಲೂ ಓಡಾಡಿ ಬೇಟಿಯನ್ನು 
ಹಿಡಿಯುವ ರೀತಿುಂದ ತಮ್ಮ ಈ 
ಹೆಸರನ್ನು ಪಡೆದುಕೊಂಡಿವೆ (ಚಿತ್ರ 5 
ನೋಡಿ). ಇಂತಹ ಒಂದು ಜೇಡವನ್ನು 
ನೀವು ನೋಡಲು ಅವಕಾಶ ಸಿಕ್ಕಿದರೆ, 

ಅದು ಬೇಟಿಯಾಡುವುದನ್ನು ನೋಡುವುದು 
ಮನೋಹರವಾಗಿರುತ್ತದೆ! ಜಗಿಯುವ 
ಜೇಡಗಳು ತಮ್ಮ ಬೇಟಿಯ ಚಲನೆಯನ್ನು 
ದೂರದಿಂದಲೇ ಅರಿತುಕೊಳ್ಳುತ್ತವೆ. 

ಇದಕ್ಕೆ ತಮ್ಮ ಎಂಟು ಕಣ್ಣುಗಳಲ್ಪ ಪಿರದ 
ಬದಿಗಕಲ್ಪ್ಲರುವ ಆರು ಚಿಕ್ಕ ಕಣ್ಣುಗಳನ್ನು 
ಉಪಯೋಗಿಸಿಕೊಳ್ಳುತ್ತವೆ. ಚಲನೆಯು 
ಗೊತ್ತಾದ ನಂತರ ತಮ್ಮ ಮಧ್ಯದ ಎರಡು 
ಸ್ವಲ್ಪ ದೊಡ್ಡ ಕಣ್ಣುಗಳ೦ದ ಬೇಟಿಯಕಡೆ ಮುಖ 
ಮಾಡುತ್ತವೆ. ಇನ್ನುಆದ ಕಣ್ಣುಗಳು ಬೇಟಿಯ 
ಗಾತ್ರ, ಬಣ್ಣ ಮತ್ತು ಇರುವ ದೂರದ ಬಗ್ದೆ 
ವಿಷಯವನ್ನು ತಿಆಸುತ್ತವೆ. ನಂತರ ಬೆಕ್ಕಿನಂತೆ 
ಚಲಸಿ ಬೇಟಿಯ ಮೇಲೆ ಎರಗುತ್ತವೆ. ಜೇಡವು 
ಕೆಲವು ಸೆಂಟಮೀಟರ್‌ಗಳಷ್ಟು ಬೇಟಿಯ 


ಹತ್ತಿರ ಬಂದಾಗ, ನೆಲಕ್ಕೆ ಅಂಟದಂತೆ ಬಾಗಿ 
ಜಗಿದು ಬೇಟಿಯನ್ನು ಹಿಡಿಯುತ್ತದೆ. 


ಜೇಡಗಳು ಏನನ್ನು ತಿನ್ನುತ್ತವೆ? 


ಜೇಡಗಳು ಬಹುತೇಕ ಮಾಂಸಾಹಾರಿಗಳು, 
ಅನೇಕ ರೀತಿಯ ಕೀಟಗಳನ್ನು ಮತ್ತು 
ಇತರ ಜೇಡಗಳನ್ನು ಭಕ್ಷಿಸುತ್ತವೆ. ಬಲೆ 
ನೇಯುವ ಜೇಡಗಳು ತಮ್ಮ ಬಲವಾದ 
ಬಲೆಯಿಂದ ಹಾರುವ ಕೀಟಗಳಾದ 
ನೊಣಗಳು, ಜಲ್ಲೆಗಳು, ಪತಂಗಗಳು, 
ಜೀರುಂಡೆಗಳು ಮತ್ತು ದುಂಜಗಳು 
ನೊಣಗಳೂ ಸೇರಿದಂತೆ ತಮಗಿಂತ 
ದೊಡ್ಡದಾದ ಬೇಟಿಗಳನ್ನು ಹಿಡಿಯುತ್ತವೆ. 
(ಚಿತ್ರ 6 ನೋಡಿ). ಬಲೆ ಕಟ್ಟದ ಜೇಡಗಳು 
ವಿವಿಧ ರೀತಿಯ ಕೀಟಗಳನ್ನು ಅಂದರೆ 
ಮ್ಯಾಂಟಡ್‌ಗಳು. ಮಿಡತೆಗಳು, 
ಇರುವೆಗಳು ಮತ್ತು ಜರಲೆಗಳನ್ನು 
ಹಿಡಿಯುತ್ತವೆ. ಮರೆಯುಂದ ಆಕ್ರಮಣ, 
ಕಳ್ಳನಡೆ ಅಥವಾ ಜಾಣತನದಿಂದ ತಮ್ಮನ್ನು 
ಮರೆಮಾಚಿಕೊಂಡು ಹಿಡಿಯುತ್ತವೆ. 

ಇಷ್ಟೇ ಅಲ್ಲ, ಜೇಡಗಳು ಸಾವಿರ ಕಾಲು 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2೦೦21 


85 


86 


ಚಿತ್ರ 5. ಒಂದು ಜಗಿಯುವ ಜೇಡ 


ಕೃಪೆ: Sara. ಪರವಾನಗಿ: Commissioned and copyright image used with permission. 


(ಮಿಅಪೀಡ್‌)ಗಳನ್ನು. ಗೊದಮೊಲ್ಟೆಗಳನ್ನು. 
ಚಿಕ್ಕ ಕಪ್ಪೆಗಳನ್ನು. ಮೀನುಗಳನ್ನು, 
ಹಲ್ಪಗಳನ್ನು ಮತ್ತು ಅಪರೂಪಕ್ಷೆ ದೊಡ್ಡ 
ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡ ಪಕ್ಷಿಗಳನ್ನೂ 
ಹಿಡಿಯುತ್ತವೆ ಎಂದು ವರದಿಯಾಗಿದೆ. 


ತಮ್ಮ ಆಹಾರವನ್ನು ಜೇಡಗಳು ಇಡಿಯಾಗಿ 
ತಿನ್ನುವುದಿಲ್ಲ. ಬೇಟಿಯನ್ನು ಕಚ್ಚಿ 
ವಿಷವನ್ನು ಒಳಗೆ ಚುಚ್ಚುತ್ತವೆ. ಈ ವಿಷದಲ್ಪ 
ಬೇಟಿಯ ಒಳಭಾಗಗಳನ್ನು ದ್ರವೀಕರಿಸುವ 
ಕಿಣ್ಣಗಳವೆ. ಇದನ್ನು ಜೇಡ ನಂತರ 
ಹೀರಿಕೊಳ್ಳುತ್ತದೆ! ದೊಡ್ಡ ಬೇಟಿಯನ್ನು 
ಹಿಡಿದಾಗ ಜೇಡ ಕೆಲವೊಮ್ಮೆ ಅದರ ಸುತ್ತ 
ರೇಷ್ಕೆಯನ್ನು ಸುತ್ತಿ ಬಂಧಿಸುತ್ತದೆ. ಬಲೆ 
ನೇಯುವ ಜೇಡಗಳು ಇದನ್ನು ಬಹುತೇಕ 
ಬಹಳ ಬೇಗ ಮಾಡಬೇಕಾಗುತ್ತದೆ. 
ಏಕೆಂದರೆ ಹೊಸದಾಗಿ ಬಲೆಯಲ್ಲ 
ಸಿಕ್ಕಿಹಾಕಿಕೊಂಡಿರುವ ಬೇಟಿ 
ಬಡಿದಾಡಿಕೊಂದು ತನ್ನನ್ನು 
ಜಡಿಸಿಕೊಳ್ಳುವಾಗ ಬಲೆಗೆ ಹಾನಿಯನ್ನು 
ಉಂಟುಮಾಡಬಹುದು. (ಚಿತ್ರ 7 ನೋಡಿ). 
ಯಾವುದೂ ಬೇಟಿ ಕಣ್ಣಿಗೆ ಕಾಣಿಸದಿದ್ದಾಗ 
(ಬಾಕ್‌ 5 ನೋಡಿ) ಹಸಿವಾಗಿರುವ 
ಜೇಡಗಳು ಪ್ರಜಾತಿ ಭಕ್ಷಕರಾಗಬಹುದು 
(ಹತ್ತಿರ ಇರುವ ತಮ್ಮ ಪ್ರಭೇದದ 
ಪ್ರಾಣಿಯನ್ನು ತಿನ್ನುವುದು) ಅಥವಾ 

ಖೇರೆ ಪ್ರಭೇದದ ಜೇಡ ಎದುರಾದರೆ, 
ಬೇಟಿಯಾಡಿ ತಿನ್ನಬಹುದು. 


ಚಿತ್ರ ೮. ಬಲೆಯಲ್ಲ ಸಿಕ್ಕಿಬದ್ದಿರುವ ಜೇಡದ ಬೇಟಿ 


ಕೃಪೆ: 582. ಪರವಾನಗಿ: Commissioned and copyright image used with permission. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ಬಾಕ್ಸ್‌ 5. ಸಾಮಾಜಕ ಜೇಡಗಳು 

ಬಹುತೇಕ ಜೇಡಗಳು ಒಂಟ ಪರಭಕ್ಷಕಗಕು. 
ನೀವು ಎರಡು ಜೇಡಗಳನ್ನು ಒಂದು ಡಬ್ಬದಲ್ಪಟ್ಟರೆ. 
ಅವುಗಳಲ್ತ ಯಾವುದಕ್ಕೆ ಎಷ್ಟು ಹಸಿವಾಗಿದೆ 
ಎನ್ನುವುದರ ಮೇಲೆ ದಿನದ ಅಂತ್ಯದಲ್ಲ 
ನೋಡಿದರೆ ಒಂದೇ ಜೇಡ ಉಳದಿರುತ್ತದೆ. ಆದರೆ 
ಕೆಲವು ಜೇಡಗಳ ಕುಟುಂಬಗಕಲ್ಲ ಒಂದೇ 
ಪ್ರಭೇದದ ಜೇಡಗಳು ಗುಂಪಾಗಿ ವಾಸಿಸುತ್ತವೆ. 
ಇವು ಗುಂಪಿನ ಸದಸ್ಯರನ್ನು ಪಾಧಾರಣವಾಗಿ 
ಸಹಿಸಿಕೊಳ್ಳುತ್ತವೆ. ಇಂತಹ ಜೇಡಗಳನ್ನು 
ಸಮುದಾಯ ಅಥವಾ ಸಾಮಾಜಕ ಜೇಡಗಳು 
ಎಂದು ಕರೆಯುತ್ತಾರೆ. ಸಾಮಾಜಕ ಜೇಡಗಳು 
ವಿಶೇಷವಾಗಿ ಕುತೂಹಲ ಹುಟ್ಟಸುತ್ತವೆ. ಏಕೆಂದರೆ 
ಇವು ಸಾಧಾರಣವಾಗಿ ದೊಡ್ಡ ಗುಂಪುಗಳ 
ಅಂದರೆ ಹತ್ತರಿಂದ ನೂರಾರು ಜೇಡಗಳು 
ವಾಸಿಸುತ್ತವೆ. ಅವು ಬೇಟಿಯಾಡುವುದರಲ್ರ. 

ಬಲೆ ಕಟ್ಟುವುದರಲ್ಪ ಮತ್ತು ಮರಿಗಳನ್ನು 
ನೋಡಿಕೊಳ್ಳುವುದರಲ್ಪ ಒಂದಕ್ಕೊಂದು ಸಹಕಾರ 
ನೀಡುತ್ತವೆ! ಹಲವು ಜೇಡಗಳಗೆ 'ವ್ಯಕ್ತಿತ್ಯ'ಗಳೂ 
ಇರುತ್ತವೆ. ಎಲ್ಲಾ ಜೇಡಗಕೂ ಪ್ರತಿಯೊಂದು 
ಕೆಲಸವನ್ನೂ ಮಾಡಬಲ್ಲವು. (ಬೇಟಿಯಾಡುವುದು 
ಅಥವಾ ಬಲೆ ಕಟ್ಟುವುದು. ಹೀಗೆ). ಹೀಗಿದ್ದರೂ 
ಕೆಲವು ಮಾತ್ರ ಕೆಲವೇ ಕೆಲಸಗಳನ್ನು 
ಇತರರಿಗಿಂತ ಜಾಸ್ಸಿಯಾಗಿ ಮಾಡುತ್ತವೆ. 


ಆದರೆ ಹಪೋರ್ಷಿಯ ಜೇಡಗಳು (ಚಿತ್ರ 8 
ನೋಡಿ) ಎಂದು ಕರೆಯಲಾಗುವ 
ಜೇಡಗಳ ಗುಂಪು, ಕಾಆ೦ಂಗ ಸರ್ಪದ 
ಹಾಗೆ ಇತರ ಜೇಡಗಳನ್ನೇ ಹುಡುಕ 
ತಿನ್ನುತ್ತವೆ! ಈ ಜೇಡಗಳು ಸಾಧಾರಣವಾಗಿ 
ನೋಡಲು ಒಣಗಿದ ಕಸದಂತಿರುತ್ತವೆ. 
ಇವು ನೋಡಲು (ದೃಷ್ಟಿ ಚುರುಕಿಲ್ಲದ) 
ಬಲೆ ನೇಯುವ ಜೇಡಗಳ ಬಲೆಯೊಂದಿಗೆ 
ಮಿಳತವಾಗಿರುವಂತಿದ್ದು ಈ ಜೇಡಗಳನ್ನು 
ಬೇಟಿಯಾಡುತ್ತವೆ. ಪೋರ್ಷಿಯ ಜೇಡಗಳ 
ಮೇಲಅನ ಸಂಶೋಧನೆಯಿಂದ ಅವು 
ಗಮನಾರ್ಹವಾದ ಬುದ್ಧಿವಂತಿಕೆಯ 
ಬೇಟಿಯ ನಡವಳಕೆಗಳನ್ನು ತೋರುತ್ತವೆ 
ಎಂದು ಕಂಡುಬಂದಿದೆ. ಹಲವು 

ಬಾರಿ ತಂತ್ರ ಮತ್ತು ಮೋಸದಿಂದ 

ತಿನ್ನಲು ಜೇಡಗಳನ್ನು ಹಿಡಿಯುತ್ತವೆ. 
ಉದಾಹರಣೆಗೆ ಒಮ್ಮೆ ಪೋರ್ಷಿಯ ಜೇಡ 
ಬೇಟಿಯ ಬಲೆಯನ್ನು ತಲುಪಿದಾಗ 
ಸಿಕ್ಕಿಹಾಕಿಕೊಂಡಿರುವ ಕೀಟದಂತೆ ಅಥವಾ 
ಸಂಭಾವ್ಯ ಬೇಟಿಯ ಜೊತೆಗಾರ/ಜೊತೆಯ 
ಕಂಪನಗಳನ್ನು ಅಥವಾ ಚಲನೆಯನ್ನು 
ಅಣಕು ಮಾಡುತ್ತದೆ. ಆಗ ಬಲೆ ನೇಯುವ 
ಜೇಡ ತನ್ನು ಬಲೆಯ ಆ ಭಾಗಕ್ಕೆ ತನಿಖೆ 
ಮಾಡಲು ಬಂದಾಗ ಅದನ್ನು ಹೋರ್ಷಿಯ 
ತಡವಿಲ್ಲದೆ ಹಿಡಿಯುತ್ತದೆ. ಒಂದು 
ಅತ್ಯ೦ತ ಹೆದರಿಕೆ ಹುಟ್ಟಸುವ ಚಲನಚಿತ್ರ 
ದೃಶ್ಯದಂತಿದೆಯಲ್ಲವೇ? 


ಚಿತ್ರ 7. ಸಾಮಾಜಕ ಜೇಡದ ಬಲೆ 


ಕೃಪೆ: charlesjsharp, Wikimedia Commons. URL: https://upload.wikimedia.org/wikipedia/commons/d/df/ 
Social_spider_%28Stego dyphus_dumicola%29_nest.jpg. ಪರವಾನಗಿ: CC-BY-SA. 


ಚಿತ್ರ ಆ. ಒಂದು ಹೋರ್ಷಿಯ ಜೇಡ ಆಗ ತಾನೆ ಹಿಡಿದಿರುವ ಜೇಡವನ್ನು ತಿನ್ನುತ್ತಿದೆ. 


ಕೃಪೆ: 582. ಪರವಾನಗಿ: Commissioned and copyright image used with permission. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2೦೦21 


87 


ವಿಜ್ಞಾನಿಗಳ ಹುರುಪಿಗೆ ತಕ್ಕಂತೆ ಈಗ 
ಐಘೇರ ಕಿ್ರಿ೦೧ (Bagheera kiplingi) 
ಎನ್ನುವ ಜಗಿಯುವ ಪ್ರಭೇದದ ಜೇಡ 
ಪತ್ತೆಯಾಗಿದೆ. ಇದು ಮುಖ್ಯವಾಗಿ 
ಸಸ್ಯಾಹಾರಿ. ಇತ್ತೀಚೆಗೆ ಮಧ್ಯ ಅಮೆರಿಕದಲ್ಲಿ 
ಕಂಡು ಹಿಡಿಯಲಾಗಿದೆ. ಈ ಜೀಡದ ಆಹಾರ 
ಕೆಲವು ಗಿಡಗಳ ಎಲೆಗಳಲ್ಲರುವ ಸಕ್ಕರೆ, 
ಅಪಿಡ್‌ಗಕು ಮತ್ತು ಪ್ರೋಟೀನ್‌ಗಳು. 


ಜೇಡಗಳನ್ನು ಯಾವ ಜೀವಿಗಳು 


ತಿನ್ನುತ್ತವೆ? 
ಇದು ಆಶ್ಚರ್ಯಕರ ಎನ್ನಿಸಬಹುದು. 

ಆದರೆ ಜೇಡಗಳ ಮುಖ್ಯು ಶತ್ತುಗಕು ಇತರ 
ಪಭೇದಗಳ ಜೇಡಗಕೇ ! ದೊಡ್ಡ ಜೇಡಗಳು 
ಸ್ವಾಭಾವಿಕವಾಗಿ ಚಿಕ್ಕ ಜೇಡಗಳನ್ನು ತಿನ್ನುತ್ತವೆ. 
ವಿವಿಧ ಪ್ರಭೇದಗಳ ಜೇಡಗಳು ಒಂದನ್ನೊಂದು 
ತಿನ್ನುತ್ತವೆ. ಜೇಡಗಳ ಇತರ ಭಕ್ಷಕರು 

ಮತ್ತು ಶತ್ರುಗಕೆಂದರೆ ಪಕ್ಷಗಳು. ಹಲ್ತಗಳು 
ಮತ್ತು ಇತರ ಕಣಜದ ರೀತಿಯ ಕೀಟಗಳು 
ಮತ್ತು ಪ್ರಾರ್ಥನಾ ಮ್ಯಾಂಟಡ್‌ಗಳು. 
ನಿಜಪೆಂದರೆ, ಕೆಲವು ಒಂಟಯಾಗಿರುವ 
ಕಣಜಗಕು, ಹಲವು ರೀತಿಯ ಜೇಡಗಳನ್ನು 
ಬೇಟಿಯಾಡುವ ವಿಶಿಷ್ಟತೆಯನ್ನು 
ಹೊಂದಿವೆ-ಚಕ್ಕ ಬಲೆ ನೇಯುವ ಅಥವಾ 
ಬೇಟಿಯಾಡುವ ಜೇಡಗಳ೦ದ ಹಿಡಿದು ದೊಡ್ಡ 
ದ್ಯೈತ್ಯ ಜೀಡಗಳಾದ ಟರಾಂಟ್ಯುಲವರೆಗೂ 
ಹಿಡಿಯುತ್ತವೆ. ಸಂಶೋಧನೆಗಳ ಪ್ರಕಾರ 
ಇಂತಹ ಕಣಜಗಳು ದೃಷ್ಟಿ ಮತ್ತು 
ರಾಸಾಯನಿಕ ಸುಳವುಗಳನ್ನು ಜೊತೆಯಾಗಿ 
ಉಪಯೋಗಿಸಿ ಜೇಡಗಳನ್ನು ಎಲ್ಲಿವೆ 

ಎಂದು ಗುರುತಿಸುತ್ತವೆ. ಗುರುತಿಸಿದ ಮೇಲೆ 
ಕಣಜವು ಬೇಟಿಯನ್ನು ನಿಶ್ನೇಷ್ಠಿತಗೊಳಸುವ 
ನ್ಯೂರೋಟಬಾಕ್ತಿನ್‌ ಅನ್ನು ಚುಚ್ಚುತ್ತದೆ. 
ಜಡವಾದ ಜೇಡದ ದೇಹವನ್ನು. ತನ್ನ 
ಗೂಡಿಗೆ ಒಯ್ಯುತ್ತದೆ. ಇನ್ನೂ ಒ೦ದು 
ಅಥವಾ ಹೆಚ್ಚು ಜಡವಾದ ಜೇಡಗಳನ್ನು 
ಸಂಗ್ರಹಿಸಿದ ಮೇಲೆ, ಕಣಜವು ಇವುಗಳಲ್ಪ 
ಒಂದರ ಮೇಲೆ ಮೊಟ್ಟೆ ಇಡುತ್ತದೆ. 
ಮೊಟ್ಟೆಯೊಡೆದು ಹೊರಗೆ ಬಂದಮೇಲೆ 
ಕಣಜದ ಡಿಂಬಗಳಗೆ ಈ ಕುಟುಕು ಜೀವದ 
ಜೇಡಗಳು ತಾಜ ಆಹಾರವಾಗುತ್ತವೆ (ಚಿತ್ರ ೨ 
ನೋಡಿ) ಇದು ಭಯಂಕರ ಎನಿಸುತ್ತದೆ. 
ಆದರೆ ಒಂದು ಪರಭಕ್ಷಕ ಇನ್ನೊಂದು 
ಪರಭಕ್ಷಕ ಜೇಡವನ್ನು ಬೇಟಿಯಾಡುವುದು 
ಮಂತ್ರಮುದ್ಧಗೊಳಸುತ್ತದೆ. 


ಜೇಡಗಳು ತಾವು ಈ ರೀತಿ 
ಭಕ್ಷಣೆಯಾಗುವುದನ್ನು ತಪ್ಪಿಸಲು ಅನೇಕ 
ರೀತಿಯಲ್ಲ ವಿಕಾಸ ಹೊಂದಿವೆ. ಅನೇಕ ಬಲೆ 
ನೇಯುವ ಜೇಡಗಳು ತಮ್ಮ ಬಲೆಯ ಒಂದು 
ಮೂಲೆಯಲ್ಲಿ ಅವಿತುಕೊಳ್ಳುತ್ತವೆ. ಅಥವಾ 
ಸುರುಸುತ್ತಿದ ಎಲೆಯೊಳಗೆ ಕುಆತಿರುತ್ತವೆ. 


ಇತರ ಕಸದ ಆರ್ಬ್‌-ನೇಯುವ ಜೇಡಗಳು. 
ಬಲೆಗೆ ಶೃಂಗಾರವನ್ನು ಮಾಡಿ ಭಕ್ಷಕರ 
ಗಮನ ಪಲ್ಲಟಸಿ ಗೊಂದಲವನ್ನುಂಟು 
ಮಾಡುತ್ತವೆ. (ಚಿತ್ರ 10 ನೋಡಿ) ಗಾಸ್ಟಿರಕಾನ್ದ 
(ಮುಳ್ಳನ ಆರ್ಬ್‌ ನೇಯುವ ಜೇಡ 

ಎಂದು ಕರೆಯುವ) ಜೇಡದಲ್ಲಿ ಮುಳ್ಳು 
ಮತ್ತು ಚುಚ್ಚುವ ಹೊರಕವಚವಿದ್ದು, 
ಇದರಿಂದ ಪಕ್ಷಿಗಕಂತಹ ಪರಭಕ್ಷಕಗಳಗೆ 
ಅದನ್ನು ಹಿಡಿಯಲು ಕಷ್ಟವಾಗುತ್ತದೆ. ಈ 
ಚುಚ್ಚು ಮುಳ್ಳುಗಳು ಅವುಗಳ ಪರ ಭಕ್ಷಕ 
ಶತ್ರುಗಳಾದ ಕಣಜಗಳನ್ನು ಬೆದರಿಸಿ 
ಹಿಂಜರಿಯುವಂತೆ ಮಾಡುತ್ತವೆ ಎಂದು 
ನಂಬಲಾಗಿದೆ. 


ಹಾರುತ ದೂರ ದೂರ ಮೇಲೇರುತ 
ಸಾಗುವ ಬಾರಾ 


ಜೇಡಗಳು ಅಪೂರ್ಣವಾಗಿ ರೂಪಾಂತರ 
ಗೊಳ್ಳುತ್ತವೆ. ಇದರ ಅರ್ಥ ಜೇಡವು, 
ಉದಾಹರಣೆಗೆ ಚಿಲ್ಲೆಯಂತೆ ಬೆಳವಣಿಗೆಯ 
ವಿವಿಧ ಹಂತಗಳನ್ನು (ಮೊಟ್ಟೆಯಿಂದ. 
ಡಿ೦ಬ, ಕೋಶ, ಪ್ರಬುದ್ಧ ಹಂತಕ್ಕೆ) 
ದಾಟುವುದಿಲ್ಲ. ಬದಲಾಗಿ ಜೇಡದ ಮರಿಗಳು 
(ಮರಿ ಜೇಡಗಳು) ಪ್ರಬುದ್ಧ ಜೀಡದ ಪುಟ್ಟ 
ರೂಪಗಳಂತೆ ಇದ್ದು ಮೊಲ್ಲೆಗಳ೦ದ ನೇರ 


ಚಿತ್ರ ೨. ಜೇಡದ ಮೇಲೆ ಕಣಜದ ಡಿಂ೦ಬ. 


ಹೊರಗೆ ಬರುತ್ತವೆ. ಅವುಗಳ ಮೊದಲ 
ಪೋಷಕಾಂಶ ಮೊಟ್ಟೆಯ ಜೀಲದ 
ಒಣಗಿರುವ ಲೋಳೆ, ನಂತರ ಶೀಘ್ರದಲ್ಲ 
ಇವೆಲ್ಲ ಬಲೂನಿಂಗ್‌ ಎನ್ನುವ ಘಟನೆಯಿಂದ 
ಚದುರಿಹೋಗುತ್ತವೆ (ಬಾಕ್ಸ್‌ 6 ನೋಡಿ.) 


ಜೀಡದ ಮರಿಗಳು ನಿಯತಕಾಲಅಕವಾಗಿ 
ಪೊರೆ ಅಡುವುದರಿಂದ (ಹೊರಗಿನ ಹಳೆಯ 
ಚರ್ಮವನ್ನು ತೆಗೆದುಹಾಕುವುದರಿಂದ) 
ಬೆಳೆಯುತ್ತವೆ. ಇದು ಅವು 'ಪಬುದ್ಧ 
ವಯಸ್ಥ'ರಾಗುವವರೆಗೂ ಆಗುತ್ತಿರುತ್ತದೆ. 
ಅನೇಕ ಕೀಟಗಳು ಮತ್ತು ಜೇಡಗಳು 
ಗಟ್ಣಯಾದ ಕೈಟನ್‌ನಿಂದಾದ ರಕ್ಷಣೆಯ 
ಹೊದಿಕೆಯನ್ನು ತಮ್ಮ ದೇಹದ 
ಹೊರಭಾಗದಲ್ಲ ಹೊಂದಿವೆ. ಇದನ್ನು 
ಹೊರಕವಚ ಎಂದು ಕರೆಯುತ್ತಾರೆ. 
ಹಾವುಗಳ ರೀತಿಯಲ್ಲಿಯೇ ಜೇಡಗಳು 
ಕೂಡ ಈ ಹೊದಿಕೆಯನ್ನು ಕಳಚದೆ 
ಬೆಕೆಯಲು ಸಾಧ್ಯವಿಲ್ಲ. ಈ ವಿಧಾನವನ್ನು 
ಪೊರೆ ಕಳಚುವಿಕೆ ಅಥವಾ ಉರ್ಚುವಿಕೆ 
(Moulting) ಎಂದು ಕರೆಯುತ್ತಾರೆ. (ಚಿತ್ರ 1 
ನೋಡಿ). ಪೊರೆ ಕಳಚುವಿಕೆ ಅಪಾಯಕಾರಿ 
ಪ್ರಕ್ರಿಯೆ. ಈ ಸಮಯದಲ್ಲ ಜೇಡಗಳು 
ಹಿಡಾಡುವುದು ಕಷ್ಟ. ಹಾಗಾಗಿ ಭಕ್ಷಕರಿಗೆ 
ಸಿಕ್ಕಿಹಾಕಿಕೊಳ್ಳಬಹುದು. 


ಕೃಪೆ: Miller, J. A.; Belgers, J. D. M.; Beentjes, K. K.; Zwakhals, K.: van Helsdingen, P. (2013). "Spider hosts 
(Arachnida, Araneae) and wasp parasitoids (Insecta, Hymenoptera, Ichneumonidae, Ephialtini) matched 
using DNA barcodes". Biodiversity Data Journal 1: e992. DOI:10.3897/BDJ.1.e992, Wikimedia Commons. 
URL: https://commons.wikimedia.org/wiki/File:Live_Tetragnatha_montana_(RMNH.ARA.14127)_ 
parasitized_by_Acrodactyla_quadrisculpta_larva_(RMNH.INS.593867)_- BDJ.1.e992.jpg?uselang=en-gb. 


ಪರವಾನಗಿ: CC-BY. 


88 | ಐ ಪಂಡರ್‌... ರೀಡಿಸ್ಥವರಿಂಗ್‌ ಸ್ಕೂಲ್‌ ಸೈನ್ಸ್‌, ಆಗಸ್ಟ್‌ 2೦21 


ಚಿತ್ರ 10. ಕಲೆಹಾಕಿರುವ ಸಣ್ಣ ಕಡ್ಡಿಗಳು, ಒಣ ಎಲೆಗಳು ಮತ್ತು ಸುಂದರ ರೇಷ್ಕೆಯ ಅಲಂಕಾರಗಳಂದ ಮಾಲೆಯಂತೆ ಮಾಡಿ, ಕಸದಲ್ಲರುವ ಆರ್ಬ್‌ ನೇಕಾರ ಜೇಡ ಚೆನ್ನಾಗಿ 
ತನ್ನನ್ನು ಮರೆಮಾಚಿಕೊಳ್ಳುತ್ತದೆ. 


ಕೃಪೆ: 582. ಪರವಾನಗಿ: Commissioned and copyright image used with permission. 


ಹಲವಾರು ಪ್ರಭೇದಗಳ ಜೇಡಗಳು 
ಮಾತೃರಕ್ಷಣೆಯನ್ನು ಒಂದು 

ರೀತಿಯಲ್ಲ ತೋರಿಸುತ್ತವೆ ಎಂದು 
ತಿಆದು ಬಂದಿದೆ. ಹೇಣ್ಣು ಮೊಟ್ಟೆಯ 
ಚೀಲವನ್ನು ತನ್ನ ಬಾಯಲ್ಲ 
ಇಟ್ಟುಕೊಂಡು ಅನೇಕ ವಾರಗಳರುತ್ತದೆ 
(ಮನೆಯೊಳಗಿರುವ ನೀಳಕಾಲಅನ 
ಜೇಡಗಳ ಹಾಗೆ). ಈ ಸಮಯದಲ್ಲ 
ಅದು ಆಹಾರವನ್ನು ಸೇವಿಸಲಾರದು. 
ಮೊಟ್ಟೆಯ ಚೀಲವನ್ನು ಹೆಣ್ಣು ತನ್ನ 
ಸ್ಲಿನ್ನರೆಬ್‌ಗಳಗೆ ಅಂಟಸಿಕೊಳ್ಳಬಹುದು 
ಅಥವಾ ತನ್ನ ಹೊಟ್ಟೆಗೆ ಕಟ್ಣಕೊಳ್ಳಬಹುದು 
(ಚಿತ್ರ 12 ನೋಡಿ). ನರ್ಸರಿ ಜೇಡಗಳು 
ಎಂದು ಕರೆಯಲಾಗುವ ಒಂದು 
ವರ್ಗದ ಹೆಣ್ಣು ಜೇಡಗಳು. ಸವಿಸ್ತಾರ 
ರೇಷ್ಠೆಯ ಬಲೆಯನ್ನು ಕಟ್ಟುತ್ತವೆ. 

ಆರೈಕೆ ಚೀಲದಂತೆಯೇ ಇದು ಮೊಲ್ಟಿ 
ಚೀಲಗಳಗೆ ಮತ್ತು ಜೇಡದ ಮರಿಗಳಗಾಗಿ 
ಇರುತ್ತದೆ. ಹೇಣ್ಣು ತೋಳ ಜೇಡ 

ಮೊಟ್ಟೆ ಚೀಲವನ್ನು ಮರಿಗಳು ಆಚೆ 
ಹೋಗುವವರೆಗೂ ತನ್ನ ಪ್ಲಿನ್ನರೆಬ್‌ಗಳಗೆ 


ಅಂಟಸಿಕೊಂಡು ತಿರುಗುತ್ತದೆ. ಇದಲ್ಲದೆ 
ಚಿಕ್ಕ ಜೇಡದ ಮರಿಗಳನ್ನು ತನ್ನ ಮೇಲೆ 
ಹತ್ತಲು ಜಟ್ಟು. ಬೆನ್ನಿನ ಮೇಲೆ ಸವಾರಿ 
ಮಾಡಿಸುತ್ತದೆ. ಜೇಡದ ಮರಿಗಳು 
ಅಮ್ಮನ ಹೊಟ್ಟೆಯ ಮೇಅರುವ ಸೂಕ್ಷ 
ರೋಮಗಳನ್ನು ಅನೇಕ ವಾರಗಳ ಕಾಲ 
ಹಿಡಿದುಕೊಂಡಿರುತ್ತವೆ. ಇದು ಮರಿಗಳು 
ಬಲೂನಿನಂತೆ ದೂರ ಹಾರಿ ತಮ್ಮ 


ಬಾಕ್ಸ್‌ 6. ಬಲೂನ್‌ಯಾನ ಮಾಡುವ ಜೇಡಗಳು 


ಜೇಡಗಳಗೆ ರೆಕ್ಲೆಣಳಲ್ಲ. ಆದರೂ ಅವು ಪ್ರಪಂಚದ 


ಎಲ್ಲ ಭಾಗಗಳಕಲ್ತ್ಲವೆ ಮತ್ತು ದ್ವೀಪಗಳನ್ನೂ 
ಸೇರಿದಂತೆ ವಿವಿಧ ವಾಸಸ್ಪಕಗಳಲ್ಲ 
ಕಂಡುಬರುತ್ತವೆ. ಈ ಸ್ಥಳಗಳಲ್ಲ ಜೇಡಗಳು 
ಬೀಡು ಬಡುವುದು ಹೇಗೆ ಸಾಧ್ಯವಾಗುತ್ತದೆ? 
ಜೇಡದ ಮರಿಗಳು ಇದನ್ನು ಬಲೂನಿಂಗ್‌ 
ಎನ್ನುವ ವಿಧಾನದಿಂದ ಮಾಡುತ್ತವೆ (ಒಬ್ಬ 
ಗಾಅಪಟ ಹಾರಿಸಲು ಪ್ರಯತ್ನಿಸುತ್ತಿರುವುದನ್ನು 
ಕಣ್ಣಮುಂದೆ ತಂದುಕೊಳ್ಳ). ಜೇಡದ ಮರಿಗಳು 
ಒಂದು ಎತ್ತರದ ಜಾಗಕ್ಕೆ ಹತ್ತುತ್ತವೆ. ಇದು 
ಸಣ್ಣರೆಂಬೆ ಅಥವಾ ಒಂದು ಎಲೆಯ ತುದಿ 
ಆಗಿರಬಹುದು. ತಮ್ಮ ಹೊಟ್ಟೆಯನ್ನು ಮೇಲೆತ್ತಿ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ಪ್ರತಂತ್ರ ಬಾಳನ್ನು ನಡೆಸುವ ಮುಂಚೆ 
ಆಗುತ್ತದೆ (ಚಿತ್ರ 13 ನೋಡಿ). ನಿಮ್ಮ 
ವಿದ್ಯಾರ್ಥಿಗಳನ್ನು ಜೇಡಗಳ ಹತ್ತಿರದ 
ಸಂಬಂಧಿಗಳು ಗೊತ್ತಿವೆಯಾ ಎಂದು 
ಕೇಳ ಮತ್ತು ಠ ಪ್ರಭೇದಗಳ ಹೆಣ್ಣುಗಳು 
ಇದೇ ರೀತಿ ತಮ್ಮ ಬೆನ್ನಮೇಲೆ ನವಜಾತ 
ಮರಿಗಳನ್ನು ಹೊರುವುದು ಇದೆಯಾ 
ಎಂದು ಕೇಳ. 


ಒಂದು ರೇಷ್ಕೆಯ ದಾರವನ್ನು ಗಾಳ ಜಸುವ 
ದಿಕ್ಕಿಗೆ ಎದುರಾಗಿ ಜಡುತ್ತವೆ. ಸಾಮಾನ್ಯವಾಗಿ 
ಈ ಬಲುಚಿಕ್ಟ ಮತ್ತು ಸೂಕ್ಷವಾದ ಜೇಡದ 
ಮರಿಗಳನ್ನು ಎತ್ತಲು ಹಾಯಾಗಿ ಜಸುವ 
ಗಾಆಯೇ ಸಾಕು. ಅವುಗಳನ್ನು ಗಾಆ ದೂರ 
ದೂರಕ್ಕೆ ತೆಗೆದುಕೊಂಡು ಹೋಗುತ್ತದೆ. 

ಅಲ್ಲ ಇವು ತಮ್ಮದೇ ಬದುಕು ಮತ್ತು 
ಕುಟುಂಬಗಳನ್ನು ಪ್ರಾರಂಭಮಾಡುತ್ತವೆ. ದೂರ 
ಹಾರಿದಷ್ಟೂ. ಸಂಪನ್ಮೂಲಗಳನ್ನು ತಮ್ಮ 
ಒಡಹುಣ್ಣದವರೊಡನೆ ಹಂಚಿಕೊಳ್ಳುವುದು 
ಕಡಿಮೆಯಾಗುತ್ತದೆ. 


89 


ಚಿತ್ರ 1. ತನ್ನ ಕಕಚದ ಪೊರೆಯೊಡನೆ ಒಂದು ಜೇಡ 


ಕೃಪೆ: Judy Gallagher, Wikimedia Commons. URL: https://commons.wikimedia.org/wiki/File:Crab_Spider _-_Synema_parvulum_and_its_moult,_Leesylvania_ 
State_Park,_Woodbridge,_Virginia.jpg?uselang=en-gb. ಪರವಾನಗಿ CC-BY. 


ಚಿತ್ರ 12. ಹಲವು ಪ್ರಭೇದಗಳ ಹೆಣ್ಣು ಜೇಡಗಳು ಒಂದು ರೀತಿಯಲ್ಲ ಮಾತೃರಕ್ಷಣೆಯನ್ನು ತೋರಿಸುತ್ತವೆ ಎಂದು ತಿಆದುಬಂದಿದೆ. 


ಕೃಪೆ: 582. ಪರವಾನಗಿ: Commissioned and copyright image used with permission. 


90 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ಚಿತ್ರ 13. ಹೇಣ್ಣು ತೋಕ-ಜೇಡಗಳು ತಮ್ಮ ಮರಿ ಜೇಡಗಳನ್ನು ಅವುಗಳ ಜೀವನ ಪ್ರಾರಂಭ ಮಾಡುವವರೆಗೆ ಬೆನ್ನಿನ ಮೇಲೆ 
ಹೊತ್ತುಕೊಂಡಿರುತ್ತವೆ. 


ಕೃಪೆ: Valerius Geng, Wikimedia Commons. URL: https://commons.wikimedia.org/wiki/File:Wolfspinne1.jpg. 
ಪರವಾನಗಿ: CC-BY-SA. 


ಪದಾರ್ಥ ವಿಜ್ಞಾನದಲ್ಲ 
ಉಪಯೋಗಿಸಲಾಗುತ್ತದೆ. 


ಕೊನೆಯ ಮಾತು 


ಈ ಲೇಖನದ ಮೂಲಕ 
ನಿಮಗೆ ನಾವು 

ಜೇಡಗಳ ಪ್ರಪಂಚದ 
ಕುತೂಹಕಲಕಾರಿಯಾದ 
ಮತ್ತು ಕೆಲವೊಮ್ಮೆ 
ವಿಲಕ್ಷಣವಾದ ಇಣುಕು 
ನೋಟವನ್ನು ಕೊಟ್ಟದ್ದೇವೆ 
ಎಂದು ನಂಬುತ್ತೇವೆ. 
ಇದು ನೀವು ಗಮನಿಸಿ 
ಕಲಯಬಹುದಾದ 
ಪ್ರಪಂಚ. ಜಾಗರೂಕರಾಗಿ 
ನಿಮ್ಮ ಸುತ್ತಲೂ 
ನೋಡಿದರೆ ನೀವು 
ಜೇಡಗಳನ್ನು ಎಲ್ಲೆಡೆ 
ಕಾಣಲು ಶುರು 
ಮಾಡುತ್ತೀರಿ. ನಿಮ್ಮ 
ಮನೆಯ ಪರದೆಗಳ 
ಹಿಂದೆ, ನಿಮ್ಮ ಶಾಲೆಯ 
ಗೋಡೆಗಳ ಮೇಲೆ, 
ಆಸ್‌ಬೆಸ್ಟಾಸ್‌ ಛಾವಣಿಗಳ 
ಮೇಲೆ, ಮರಗಳ 
ತೊಗಟೆಯ ಮೇಲೆ, 
ಎಲೆಗಳ ಕೆಕಗೆ ಮತ್ತು 
ನಡುವೆ, ತಾರಸಿಯ 


ಅಯ್ಯೋ! ಒಂದು ಜೇಡ ನನ್ನನ್ನು 
ಸವರಿಕೊಂಡು ಹೋಲುತು/ ಅದು 
ನನ್ನನ್ನು ಕಚ್ಚಿತು! 

ಜೇಡಗಳು ವಿಷಕಾರಿಯೇ ಅಥವಾ 

ಕೆಲವು ಹಾವುಗಳ ಹಾಗೆ ಬಲು ವಿಷಮ 
ವಿಷಕಾರಿಯೇ? ಜೇಡಗಕು ವಿಷಕಾರಿಗಳೇ 
ಆದರೆ ಅವುಗಳ ವಿಷ ಅವುಗಳ ಬೇಟಿಗೆ 
ಮಾತ್ರ ಕಂಟಕ. ಇಲ್ಲಿಯವರೆಗೂ 
ಭಾರತದ ಯಾವ ಜೇಡದ ಪ್ರಭೇದವೂ 
ಮನುಷ್ಯನಿಗೆ ವಿಷಕಾರಿಯಾಗಿ ಕಾಣಿಸಿಲ್ಲ. 
ಆದರೂ ಜೇಡಗಳನ್ನು ಬರಿಯ ಕೈಗಳಂದ 
ಮುಟ್ಟದೇ ಇರುವುದು ಉತ್ತಮ. ಜೇಡಗಳು 
ತಮಗೆ ಭಯ ಉಂಬಾದಾಗ ನಿಮ್ಮನ್ನು 
ಕುಟುಕಬಹುದು. ಅಥವಾ ಅವುಗಳ 
ಮೈೈಮೇಅರುವ ಸೂಕ್ಷ ರೋಮಗಳಂ೦ದ 
ಕಡಿತ/ ಬೊಲ್ಚೆ ಉಂಟಾಗಬಹುದು. 


ನಾವು ಜೇಡಗಳ ಬಗ್ಗೆ ಏಕೆ 
ಲಕ್ಷ್ಯ ವಹಿಸಬೇಕು ಅಥವಾ 
ತಿಆದುಕೊಳ್ಳಲಬೇಕು? 


ಜೇಡಗಳು ನಮ್ಮೊಡನೆ ಈ ಅದ್ಭುತ ವೈವಿಧ್ಯ 
ಪ್ರಪಂಚವನ್ನು ಹಂಚಿಕೊಳ್ಳುವುದಲ್ಲದೆ 
ಅನೇಕ ಅವಶ್ಯಕ ಜೈವಿಕ ಕೆಲಸಗಳನ್ನು 
ನಡೆಸುತ್ತವೆ. ಉದಾಹರಣಿಗೆ ಜೇಡಗಳು 
ಪರಭಕ್ಷಕರಾಗಿ ಕೀಟಗಳ ಸಂಖ್ಯೆಯನ್ನು 
ಹತೋಟಯಲ್ಲಡುತ್ತವೆ. ವಿಜ್ಞಾನಿಗಳು 
ಕೆಲವು ನಿರ್ದಿಷ್ಟ ರೀತಿಯ ಜೇಡಗಳ 
ಇರುವಿಕೆ ಅಥವಾ ಇಲ್ಲದಿರುವಿಕೆಯನ್ನು ಆ 
ಸ್ಥಳದ ಬದಲಾವಣೆಯನ್ನು ತೋರಿಸುವ 
ಸೂಚಿಗಳಂತೆ ಉಪಯೋಗಿಸಿದ್ದಾರೆ. 

ಅದರ ವಿಶಿಷ್ಠ ಗುಣಲಕ್ಷಣಗಳು ಮತ್ತು 
ಬಲದಿಂದ ಜೇಡಗಳು ತಯಾರು 

ಮಾಡುವ ರೇಷ್ಠೆಯನ್ನು ಜೀವವೈದ್ಯಕೀಂಯ 
ಎಂಜನಿಯರಿಂಗ್‌ನಲ್ಲ ಮತ್ತು 


“oo 


ಮೂಲೆಗಳಲ್ಲ ಮತ್ತು 


ಕೆಲವೊಮ್ಮೆ ತುಂಟತನದಿಂದ ನಿಮ್ಮ 
ಮುಂದೆಯೇ ಜಗಿಯುತ್ತ ಇರುತ್ತವೆ! ಈ 
ಮನೋಹರ ಎಂಟು ಕಾಅನ ಪ್ರಾಣಿಗಳನ್ನು 
ಇನ್ನೂ ಪ್ರಪಂಚದ ವಿವಿಧ ವಾಸಸ್ಥಳಗಳಲ್ಲ 
ಕಂಡುಹಿಡಿದು ಹೆಸರಿಸಲಾಗುತ್ತಿದೆ. 

ನಾವು ಕಂಡುಹಿಡಿಯಬೇಕಾದ ಇವುಗಳ 
ಎಲ್ಲಾ ವಾಸಫಪ್ಸ್ಪಕಗಳನ್ನೂ, ರೂಢಿ ಮತ್ತು 
ನಡವಳಕೆಗಳೆನ್ನೂ ನೀವು ಊಹಿಸಬಲ್ವರಾ? 
ಒಂದು ದಿನ ನೀವೂ ಒಂದು ಹೊಸ 
ಪ್ರಭೇದದ ಜೇಡವನ್ನು ಕಂಡು 
ಹಿಡಿಯಬಹುದು. ಅಥವಾ ವಿಜ್ಞಾನಕ್ಕೆ 
ಹೊಸದಾದ ಅದರ ನಡವಳಕೆಯ 
ವಿಷಯಗಳನ್ನು ವರ್ಣಿಸಬಹುದು. 
ಆದ್ದರಿಂದ ಕಣ್ಣುಗಳನ್ನು ತೆರೆದಿಟ್ಟುಕೊಳ್ಳ. 
ಒಂದು ಭೂತಗನ್ನಡಿಯನ್ನು 
ಜೊತೆಯಲ್ಲಟ್ಟುಕೊಂಡು ಅದ್ಭುತವಾದ 
ಜೇಡಗಳ ಪ್ರಪಂಚವನ್ನು ಅನ್ವೇಷಿಸಿ. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2೦೦21 


91 


92 


ಅಪ್ಪಣಿ 


ಸಾಧ್ಯವಾದಲ್ಲೆಲ್ಲಾ ನಾವು ಠ ಲೇಖನದಲ್ಲ ವರ್ಣಿಸಿರುವ ವಿವಿಧ ಜೇಡಗಳ ಸಾಮಾನ್ಯ ಪ್ರಚಅತ ಹೆಸರುಗಳನ್ನೇ ಶಾಸ್ತೀಯ ವಿಜ್ಞಾನದ ಹೆಸರಿನ ಬದಲು ಬಳಸಿದ್ದೇವೆ. 
ನೀವು ಜೇಡಗಳ ಬಣ್ಣೆ ಇನ್ನೂ ಹೆಚ್ಚು ತಿಆಯಬೇಕಾದರೆ, ಮತ್ತು ಅವುಗಳ ಪಾತ್ರ ಹಾಗೂ ನಡವಳಕೆ ನಿಮ್ಯನ್ನು ಕುತೂಹಲಕ್ಕೀಡು ಮಾಡಿದರೆ, ನೀವು ಅನೇಕ 
ಮೂಲಗಳನ್ನು ಉಪಯೋಗಿಸಲು ಪ್ರೋತ್ಸಾಹಿಸುತ್ತೇವೆ (ಆನ್‌ಲೈನ್‌ ಮತ್ತು ಪುಸ್ತಕಗಳಲ್ಲ). ಆಕರ ಗ್ರಂಥಗಳಲ್ಲ ಇದರ ಬಣ್ವೆ ಇನ್ನೂ ಉಲ್ಲೇಖಸಲಾಗಿದೆ. 

ಈ ಲೇಖನದಲ್ಪರುವ ಸಾರಾ ಅವರು ತೆಗೆದಿರುವ ಚಿತ್ರಗಳನ್ನು ವೀಣಾ ಕಪೂರ್‌ರವರ ಆದೇಶಾನುಸಾರ ತೆಗೆದಿದ್ದಾರೆ. ಇದು ಜೇಡಗಳನ್ನು ಪಶ್ಚಿಮ ಘಟ್ಟಗಳ 
ವಲ್ತಾರೈನ ಕಾಡು ಮತ್ತು ಕಾಫಿ ತೋಟಗಳಕಲ್ಪ ದಾಬಅಸಿದ ಯೋಜನೆಯ ಒಂದು ಭಾಗವಾಗಿದೆ. ಇದಕ್ಕೆ ನೇಚರ್‌ ಕನ್ನರ್ಮೇಶನ್‌ ಫೌಂಡೇಶನ್‌ ನವರು ಮತ್ತು 
ATREE ಯ ಚಿಕ್ಕ ಧನಸಹಾಯದ ಮೂಲಕ ನೆರವು ನೀಡಿದ್ದಾರೆ. 


4. ಲೇಖನದ ಶೀರ್ಷಿಕೆಗೆ ಮತ್ತು ಅದರ ಉಪಯೋಗಿಸಿರುವ ಚಿತ್ರಕ್ಕೆ ಸೌಜನ್ಯ: Jumping Spider, ROverhate, Pixabay. URL: https://pixabay.com/en/jumping-spider- 
spider-insect-macro-1130449/. ಪರವಾನಗಿ: Public Domain. 

References 

1. BlackledgeT. A. (2013). Spider silk: molecular structure and function in webs. Nentwig, W. Spider Ecophysiology. Springer pp. 267-281. 

2. Foelix R.F. (2011). Biology of spiders. Oxford University Press. 3rd edition. 

3. KohJ.K.H. (1989). A guide to common Singapore spiders. Singapore Science Center. URL: http://habitatnews.nus.edu.sg/guidebooks/spiders/text/a-home.htm. 

4. LeviH.W.and Levi LR. (1968) Spiders and their kin. A golden guide from St. Martin's Press. 1st edition. 

5. The authors’ research and field observations over many years! 


ವೀಣಾ ಕಪೂರ್‌ರವರು ನೇಚರ್‌ ಕನ್ಸರ್ವೇಶನ್‌ ಫೌಂಡೇಶನ್‌, ಬೆಂಗಳೂರು ಇಲ್ಲ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ವಾಸ್ತು ವಿನ್ಯಾಸದಲ್ಲ ಪರಿಪೂರ್ಣವಾದ 
ಒಂದು ಟೆಂಟ್‌ ಜೇಡದ ಬಲೆಯನ್ನು ತೋರಿಸಿದಾಗಿನಿಂದ, ಈ ಜೀವಿಗಳಲ್ಲ ತೀವ್ರ ಆಸಕ್ತರಾಗಿದ್ದಾರೆ. ಅವರ ಅತ್ಯಂತ ಪ್ರೀತಿಯ ನೆನಪುಗಳು ಯಾವುವೆಂದರೆ 
ಜೇಡಗಳನ್ನು ಭಾರತದ ಪಶ್ಚಿಮ ಘಟ್ಟದ ಹಚ್ಚ ಹಸಿರು ಕಾಡುಗಳಲ್ಲ ಅರಸಿ ದಾಬಲಸಿದ್ದು. ವೀಣಾ ಅವರನ್ನು vena@nef-india.org ನ ಸಂಪರ್ಕಿಸಬಹುದು. 


ದಿವ್ಯಾ ಉಮಾರವರು ಸ್ಲೂಲ್‌ ಆಫ್‌ ಅಬರಲ್‌ ಪ್ಪಡೀಸ್‌., ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ, ಬೆಂಗಳೂರು ಇಲ್ಲ ವೃತ್ತಿ ಮಾಡುತ್ತಿದ್ದಾರೆ. ಪದವಿ ವಿದ್ಯಾರ್ಥಿಗಳಗೆ 
ಜೀವವಿಜ್ಞಾನವನ್ನು ಬೋಧಿಸುತ್ತಾರೆ. ಪರಭಕ್ಷಕ ಜೇಡ ಮತ್ತು ಕೀಟಗಳಲ್ಲ ಬೇಟಿ-ಸಂವಹನ ಮತ್ತು ಅನುಕರಣಿಯ ಬಣ್ಣಿ ಅಧ್ಯಯನವನ್ನೂ ಮಾಡುತ್ತಿದ್ದಾರೆ. 
ಇವರಿಗೆ ಜಗಿಯುವ ಜೇಡಗಳ ಬಗ್ಗೆ ವಿಶೇಷ ಅಕ್ಕರೆ. ದಿವ್ಯ ಅವರನ್ನು dya.uM @pಟ.dಟ.n ಇಲ್ಲ ಸಂಪರ್ಕಿಸಬಹುದು. ಅನುವಾದ: ಎಸ್‌. ಸುಧಾ 

ಪರಿಶೀಲನೆ: ಚಂದ್ರಿಕಾ ವಿಜಯೇಂದ್ರ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


